ಸಮಕಾಲೀನ ಬದುಕಿನ ಸಂವಾದಕ್ಕೆ 


ಅ: ಕುಪ್ಟಂತ್‌ಸಿಂಗ್‌ ಸಂಜಯ್‌ಗಾಂಧಿಯನ್ನು ಬೆಂಬಲಿಸಿದ್ದೇಕೆ ? - ರಾಮಚಂದ್ರಗುಹಾ 
ಅ ಗಣಕದಲ್ಲಿ ಕನ್ನಡ - ಬರಗೂರು ರಾಮಚಂದ್ರಪ್ಪ 

ಅ ಬಯಲು ಹುಲ್ಲೆ ಜಿಗಿತ - ವೀ. ಚಿಕ್ಕವೀರಯ್ಕ 

ಅ ಅಶ್ವಿನಿಯ ಸುತ್ತ ನನ್ನ ಮನಸ್ಸು - ಡಾ!) ಆರ್‌. ಕೆ. ಸರೋಜ 

ಇ 

4 


ಅರಸುಗಳು, ಸಾಮಾನ್ನರು ಮತ್ತು ಅನುಭಾವಿಗಳು - ಡಾ|! ಡಿ. ಆರ್‌. ನಾಗರಾಜ್‌ 
ಸಂಕೇತಗಳ ಸುತ್ತ ಅಲೆಯುವ ಭಾಷೆ - ಅಲೆಮಾರಿಯ ಮಾತು 


ಒಂಟಿ ಹೆಂಗಸು 


ಹಗಲ ಪ್ರಾಣಸಂಕಟದ ಗೊರಗೊರ ಸದ್ದು 
ನಿಂತಾಗ ಸುರು ಹೊಸ್ತಿಲಲ್ಲಿ 
ಮೊದಲು, ಬೇರೊಬ್ಬಳನ್ನು ತನ್ನೂಳಕ್ಕೆ ಕರೆದು 
ಅಣಕಿಸುವ, ಗೋಡೆ ಕನ್ನಡಿ 
ತೊಟ್ಟಿಯಲ್ಲಿ, ಆಮೇಲೆ, 
ಒಂದು ಶೊಮಿಂದ ಇನ್ನೊಂದಕ್ಕೆ 
ನನ್ನ ಯಾತನೆಯ ಪ್ರಯಾಣ, ಸುತ್ತ 
ಬೇಸಿಗೆಯ ನೊಣಗಳ ಹಾಗೆ ಪಿಸುಗುಟುತ್ತ 
ಜೊತೆಗೆ ಬರುವ ಭೂತಗಣ, 
ಕಾಡಿನ ಕೇಡಿಂದ ಪಾರಾಗ ಬಯಸಿದ 
ಹೇಡಿಯ ಹಾಗೆ ಸಿಳ್ಳೆ ಹೊಡೆದಾಗ, 
ಎಣ್ಣೆ ತೀರಿದ ಬತ್ತಿಯಾದಂತೆ ಉಗುಳುವುದು ಗಂಟಲು. 


ತಾರಸಿಯ ಹತ್ತಿ ಕೂತರೂ ಪಾರಾಗುವಂತಿಲ್ಲ 
ನನ್ನತ್ತ ದುರುದುರು ನೋಡಿ ದೂರುವ ಚಂದ್ರ, ಜೊತೆಗೇ, 

ಹಲ್ಲು ಕಿರಿದ ನಕ್ಕಷತ್ರಗಳ ನಗೆ, ಕೊನೆಗೆ ನನಗೆ 

ಹಾಸಿಗೆಯೆನುವ ಕೆಡದ ಹೂವಿಡುವ ಪೆಟ್ಟಿಗೆ. 


ಶಿವ್‌. ಕೆ. ಕುಮಾರ್‌ 


ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ಸಂದರ್ಭದಲ್ಲಿ. ಹಿರಿಯ ಚೇತನವಾಗಿದ್ದ 
ಎಸ್‌. ನಿಜಲಿಂಗಪ್ಪನವರು ನಿಧನರಾಗಿದ್ದಾರೆ. ತಮ್ಮ 98ನೆಯ ವಯಸ್ಸಿನಲ್ಲಿಯೂ ತಮ್ಮ ಸುತ್ತಲಿನ 
ಸಂಗತಿಗಳ ಬಗ್ಗೆ ದೃಷ್ಟಿಯನ್ನು ತೆರೆದಿಟ್ಟುಕೊಂಡು ಬದುಕಿದವರು. ಅವರ ಜೀವನ ಚರಿತ್ರೆಯನ್ನು 
ಬರೆಯುವ ಆಶಯದಿಂದ ಒಂದಷ್ಟು ಬಾರಿ ಭೇಟಿಯಾಗಿದ್ದೆ. ಆ ನೆನಪುಗಳನ್ನು ಎಂದಾದರೂ 
ದಾಖಲಿಸಲು ಪ್ರಯತ್ನಿಸುವೆ. ಹಾಗೆಯೇ ಬೆಂಗಳೂರಿನ "ಬೆಳವಣಿಗೆಯಲ್ಲಿ ಹೊಸ ಹೊಸ 
ನೋಟಗಳನ್ನಿಟ್ಟು ಕೊಂಡಿದ್ದ ಬಿ. ಟಿ. ಸೋಮಣ್ಣನವರು ಇತ್ತೀಚೆಗೆ ನಿಧನರಾದರು. ಅವರು 
ಎರಡು ವರ್ಷ "ನನಗೆ ಬೆಂಗಳೂರಿನ ಕ್ಯಾಥೋಲಿಕ್‌ ಕ್ಲಬ್‌ನಲ್ಲಿ ಸ್ಮರಣೀಯ ಸಂಜೆಗಳನ್ನು 
ಕೊಟ್ಟಿದ್ದಾರೆ. 


ಡಾ!! ರಾಜ್‌ಕುಮಾರ್‌ ಬಿಡುಗಡೆಗಾಗಿ ಕಾತುರಗೊಂಡಿದೆ ಜನತೆ ಮತ್ತು ಸರ್ಕಾರ. ಬೆಳಿಗ್ಗೆಯಿಂದ 
ಒಂದೇ ಸಮನೆ ಜಡಿಮಳೆ. ಯೋಗ ತರಗತಿ ಮುಗಿಸಿಕೊಂಡು ಕವಿ ರಾಮಚಂದ್ರಶರ್ಮರವರ 
ಮನೆಗೆ ಹೋದೆ. ಕೈಗೆ ಶಿವ್‌. ಕೆ. ಕುಮಾರ್‌ರವರ "ದೇವರ ಸ್ವಗತ' ಅನುವಾದದ ಕವನ 
ಸಂಕಲನವನ್ನು ಕೊಟ್ಟರು. ಶರ್ಮರು ಅನುವಾದಿಸಿದ್ದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 
ಕೃತಿ. ಸಿಗರೇಟ್‌ ಬಿಟ” ಶರ್ಮರು. ನಟಿ ಮುಂದೆ ಎರಡು ಗಾಜಿನ ಬಟಲು ಬೆಚ್ಚನೆ ಕೂತಿದ್ದುವು. 
ಮಾತಿನ ಮಧ್ಯೆ ಲಂಕೇಶ್‌, ಡಿ. ಆರ್‌, ಸಿ ಸೂರುಮರ್‌, ನಿರ್ಮಲವರ್ಮಾ, ಅನಂತಮೂರ್ತಿ, 
ಜಿ. ಎಸ್‌. ಶಿವರುದ್ರಪ್ಪ ಸಿ. ಎನ್‌. ರಾಮಚಂದ್ರನ್‌, ಶಾ. ಬಾಲುರಾವ್‌ ಮತ್ತು ಹೆಚ್ಚ ವೈ. 
ಶಾರದಾ ಪ್ರಸಾದ್‌, ಶಾಂತಿನಾಥದೇಸಾಯಿ ಬಂದು ಹೋದರು. ಮನೆಗೆ ಬಂದು ನಿದ್ದೆಗೆ ಭಾ. 
“ದೇವರ ಸ್ವಗತ' ಸಂಕಲನ ಮುಗಿಸಿದೆ. ಎಂಥ ಮೂರ್ಮಿಕ ಕವನಗಳು ಅನ್ನಿಸಿತು. 


- ಶೂದ್ರ 


ಸಂಪಾದಕ : 


ಕೂದ್ರಶ್ರೀನಿವಾಸ್‌ 


ಸಹಾಯಕ ಸಂಪಾದಕರು : 
ಡಾ। ಲಕ್ಷ ೀಪತಿಬಾಬು 

ಕ, ಎನ್‌. ಅರುಣ 

ಓ. ಎಸ್‌. ಸರ್ವಮಂಗಳ 


ಎಸ್‌. ಪ್ರೀತಿ 


ಉತ್ತನೂರು ರಾಜಮ್ಮ ವಿ. ಶೆಟ್ಟ 


ಪ್ರಭಾಕರರೆಡ್ಡಿ 
ಕ್ರಿಯಾ ಮತ್ತು ಸ್ನೇಹ 
ಹುಳಿಮಾವು ಲೋಕೇಶ್‌ 


ಕೋಲಾರ ನಾರಾಯಣಸ್ವಾಮಿ 


ಮುಖ ಚಿತ್ರದ ಕೃಪೆ ಸಜ 
ಸಲೀಂ ಆಲಿ 
ಹಿಂಬದಿಯ ಚಿತ್ರದ ಕೃಪೆ : 


ಕೆ, ಹೆಬ್ಬಾರ್‌ 


ಸಮಕಾಲೀನ ಬದುಕಿನ ಸಂವಾದಕ್ಕೆ 


“ಶೂದ್ರ' 27ನೇಯ ವರ್ಷದ ಪ್ರಕಟಣೆ 


“Ju 646 dents af the heat Let 
the healing fountace 400%, 
9 the Prison af bis 602. 
Teach the free 440೪ bow to Pease 
- 96. ಈ. uden 


ಸಂಪುಟ; : 27, ಏಪ್ರಿಲ್‌-ಮೇ-ಜೂನ್‌, 


2000 
ಶೂದ್ರ ಶ್ರೀನಿವಾಸ್‌, ನಂ. 573, “ಕೋಟೆ ಮನೆ' 
17ನೇ ಕ್ರಾಸ್‌, ಇಸ್ರೋಬಡಾವಣೆ, 
ಬೆಂಗಳೂರು - 560078 
ದೂರವಾಣಿ : 6663337 


ವಿನಾಯಕ ಆಫ್‌ಸೆಟ್‌ ಪ್ರಿಂಟರ್‌ 
ಬೆಂಗಳೂರು - 560 076. 


ಅಕ್ಷರ ಜೋಡಣೆ ಮತ್ತು ಮುದ್ರಕರು : 


ಈ ಸಂಚಿಕೆಯಲ್ಲಿ 


ಕುಷ್ಟಂತ್‌ ಸಿಂಗ್‌ ಸಂಜಯ್‌ 


ಗಾಂಧಿಯನ್ನು ಬೆಂಬಲಿಸಿದ್ದೇಕೆ ? ರಾಮಚಂದ್ರ ಗುಹಾ 3 
ಬಯಲು ಹುಲ್ಲೆ ಜಿಗಿತ ವೀ. ಚಿಕ್ಕನೀರಯ್ಕ 23 
ಗಣಕದಲ್ಲಿ ಕನ್ನಡ ಬರಗೂರು ರಾಮಚಂದ್ರಪ್ಪ 25 
ಬೇಡುವವರೆ ಎಲ್ಲ ನೀಡುವವರಿಲ್ಲ ನಟರಾಜ ಬೂದಾಳು 31 
ಅಣ್ಣ ಒಂದು ನೆನಪು | ಕಮಲಾ ಎಸ್‌. ಬಾಲು 34 
ಗೊತಿರುವ ಚಟ ಪ್ರಸನ್ನ 38 
ಅರಸುಗಳು, ಸಾಮಾನರು ಮತ್ತು 

ಅನುಭಾವಿಗಳು ಡಾ|! ಡಿ. ಆರ್‌. ನಾಗರಾಜ್‌ 39. 
ನನ್ನ ಹಾಗೇ ಡಾ|! ಶಾಂತಲಕ್ಷಿ , 49 
ವಸುಂಧರೆಯ ಪ್ರಾಯ ಡಾ! ವಿಜಯಾ ಸುಬ್ಬರಾಜ್‌ 50 
ಅಶ್ವಿನಿಯ ಸುತ್ತ ನನ್ನ ಮನಸ್ಸು ಡಾ1! ಸರೋಜ 51 
ಮೂಕ ಪ್ರೇಕ್ಷಕ ಮಂಜುಳಾಶಾಸ್ತಿ 56 
ಕನಸಿಗೊಂದು ಕಣ್ಣು ಶೂದ್ರ ಶ್ರೀನಿವಾಸ್‌ 57 
ಶ್ರೀಮತಿ ತಾರಾ ಬಹನ್‌ ಗಾಂಧೀಜಿ 65 
ಈಗ ಕಂಡ ಪುಸಕಗಳು ಸಿದ್ದಾರ್ಥ 67 
ಪತ್ರಗಳು 73 


ಪ್ರೊ. ಜಿ. ಎಸ್‌. ಶಿವರುದ್ರಪ್ಪ ಗೌರವ “ಸಂಕ್ರಾಂತಿ ಕಾವ್ಯ ಸ್ಪರ್ಧೆ' 


ಈ ಮೂರನೆಯ ಕಾವ್ಯ ಸ್ಪರ್ಧೆಯನ್ನು ನಮ್ಮ ಸಾಹಿತ್ಯ ಸಂದರ್ಭದ ಹಿರಿಯ 
ಕವಿ ಮತ್ತು ಚಿಂತಕರಾದ ಪೂ. ಜಿ. ಎಸ್‌. ಶಿವರುದ್ರಪ್ಪ ಅವರಿಗೆ ಗೌರವ 
ಬಹುಮಾನವನ್ನು ಕೊಡಲಾಗುವುದು. ಈ ಬಹುಮಾನವನ್ನು ಶೂದ್ರದ ಅಭಿಮಾನಿ 
ಮತ್ತು ಸಮಾಜವಾದಿ ಗೆಳೆಯ ಡಾ॥। ಲಕ್ಷಿ ೀಪತಿಬಾಬುರವರು ತಮ್ಮ ಬಾಲ್ಕ 


ಕಾಲದ ಗುರುಗಳಾದ ಚಿಕ್ಕನಾಯಕನಹಳ್ಳಿ ಜಿ. ತಿಮ್ಮಯ್ಯನವರ ನೆನಪಿಗೆ 
'ಗುರುಸ್ಮರಣೆ'ಯ ಹೆಸರಿನಲ್ಲಿ ನೀಡುತ್ತಿದ್ದಾರೆ. ಸಂಕಲನಗಳನ್ನು ಕಳಿಸಲು ಕೊನೆಯ 
ದಿನಾಂಕ ಡಿಸೆಂಬರ್‌ .5. ಬಹುಮಾನವನ್ನು ಜನವರಿ 14, 2001ರಂದು 
ಕೊಡಲಾಗುವುದು. 


ಈ ಚಿತ್ರದ ಕೃಪೆ : ಶ್ರಲೇಂದ್ರ ಬಂದಗದ್ದೆ 


ಕುಷ್ಟಂತ್‌ ಸಿಂಗ್‌ ಹೆಸರಾಂತ ಲೇಖಕ. ಬಾರತೀಯನಾಗಿಯೂ 
ಹಿರಿಮೆಯನ್ನು ಗಳಿಸಿದವರು. ಇಂಥ ಪುಸಿದ್ದ ಬರಹಗಾರನೂ 
ಹಿಂದೊಮ್ಮೆ ಸಂಜಯ್‌ ಗಾಂಧಿಯವರಿಗೆ ತಮ್ಮ ಬೆಂಬಲವನ್ನು 
ನೀಡಿದ್ದೇಕೆ? 


ಇತ್ತೀಚೆನೆ 'ಹಿಂದೂ' ಸಾಪ್ತಾಹಿಕದಲ್ಲಿ ರಾಮಚಂದ್ರ ಗುಹಾರವರ ಈ 
ಲೇಖನ ಓದಿದೆ. ತುಂಬಾ ಇಷ್ಟವಾಯಿತು. ದೂರವಾಣಿಯಲ್ಲಿ 
ಸಂಪರ್ಕಿಸಿದೆ. ಆಕಸ್ಮಿಕವಾಗಿ ಬೆಂಗಳೂರಿನಲ್ಲಿ ಸಿಕ್ಕಿದರು. ಯಾಕೆಂದರೆ 
ಯಾವಾಗಲೂ ವಿಶ್ವಪರ್ಯಟನೆಯಲ್ಲಿ ಇರುವಂಥವರು. ಗುಹಾರವರು 

ಪ್ರಸಿದ್ಧ ಸಮಾಜ ಶಾಸ್ತ್ರಜ್ಞರು ಮತ್ತು ಪರಿಸರ ಚಿಂತಕರು. ಈಗಾಗಲೇ 
ತಮ್ಮ ಬರವಣಿಗೆಯ ಮೂಲಕ ಸದಾ ಚರ್ಚೆಯಲ್ಲಿರುವಂಥವರು. 
ಲೇಖನವನ್ನು ಶೂದದಲ್ಲಿ ಬಳಸಿಕೊಳ್ಳುವುದರ ಬಗ್ಗೆ ಕೇಳಿದಾಗ 
ಸಂತೋಷದಿಂದ ಒಪ್ಪಿಗೆ ಕೊಟ್ಟರು. ಗುಹಾರವರ ಕ್ರಿಕೆಟ್‌ನ ಬಗ್ಗೆಯ 
ಲೇಖನಗಳು ಹಿಂದೂವಿನಲ್ಲಿ ಅತಂತ ಆಕರ್ಷಿತವಾದಂಥವು. ಗೆಳೆಯ 
ಡಿ. ಆರ್‌.ನ ಜೊತೆಯಲ್ಲಿ ಗುಹಾರವರನ್ನು ಬೆಂಗಳೂರಿನ ಕೋಶಿಹ್‌ 
ಹೋಟೆಲ್‌ನಲ್ಲಿ ಸಾಕಷ್ಟು ಸ್ಮರಣೀಯ ಕಾಲವನ್ನು ಕಳೆದದ್ದು ನೆನಪಿಗೆ 
ಬರುತ್ತಿದೆ. ಈ ಲೇಖನವನ್ನು ಬಿ. ಎಸ್‌: ವೆಂಕಟಲಕ್ಷ್ಮಿಯವರಿಗೆ 
ಕೊಟ್ಟಾಗ ಸಂತೋಷದಿಂದ ಅನುವಾದಿಸಿ ಕೊಟ್ಟಿದ್ದಾರೆ. ವೆಂಕಟಲಕ್ಷ್ಮಿ, 
ಯವರಿಗೆ ಬರವಣಿಗೆ ಎನ್ನುವುದು ಆರಾಧನೆ. ಇವರಿಬ್ಬರಿಗೂ ಶೂದ್ರ 
'ಯಣಿಯಾಗಿದೆ. 


ಹಾ | ys 


- ರಾಮಚಂದ್ರ ಗುಹಾ 


1970ರ ಬೇಸಿಗೆ. ಆಗ ಕುಷ್ಟಂತ್‌ ಸಿಂಗ್‌ ಇಲಸ್ಟ್ರೇಟೆಡ್‌ ವೀಕ್ಷಿ ಆಫ್‌ ಇಂಡಿಯಾದ 
ಸಂಪಾದಕರು. ಬಿಡುವಿಲ್ಲದ ಕೆಲಸ. ಆದರೂ ಕುಷ್ಟಂತ್‌ ಆಗ ತಿಂಗಳ ಕಾಲ ರಜೆಯಲ್ಲಿದ್ದರು. 
ರಾಕ್‌ಫೆಲ್ಲರ್‌ ಫೌಂಡೇಶನ್‌ ತಮಗೆ ನೀಡಿದ್ದ ಫೆಲೋಶಿಪ್‌ನ ಪ್ರಯೋಜನವನ್ನು ಬಳಸಿ 
ಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ಈ ಫೆಲೋಶಿಪ್‌ ಪಡೆದವರು ಬರೆಯುತ್ತ 
ಕೂಡಬೇಕೆಂಬ ಶರತ್ತೇನಿಲ್ಲ. ಫೌಂಡೇಶನ್‌ ಕುಷ್ಟಂತ್‌ ಸಿಂಗ್‌ರಿಗೆ ಉತ್ತರ ಇಟಲಿಯ 
ಕೋಮೊ ಸರೋವರದ ಬದಿಯಲ್ಲಿನ ತೋಟದ ಮಧ್ಯದಲ್ಲಿದ್ದ ಬಂಗಲೆಯಲ್ಲಿ ವಾಸ ಮಾಡಲು 
ಸೂಕ್ತ ಏರ್ಪಾಟನ್ನು ಮಾಡಿತ್ತು. ಆ ಬಂಗಲೆಯ ಹೆಸರು “ವಿಲಾ ಸರ್ಬೆಲೊನಿ” ಸುತ್ತ 
ಮುತ್ತಲಿನ ಜನರಿಗೆ ಈ ಸುಂದರ ಸ್ಥಳ ಚಿರಪರಿಚಿತ. ಬಂಗಲೆಯ ಸುತ್ತಲೂ ಮನಮೋಹಕ 
ದೃಶ್ಯಗಳು. ಅಲ್ಲಿ ವಾಸಿಸುವವರಿಗೆ ರುಚಿಕರ ಆಹಾರ, ಉತ್ತಮ ವೈನ್‌ ಲಭ್ಯ. ಊಟತಿಂಡಿಯ 
ಮಧ್ಯೆ ಪೈನ್‌ ಮರಗಳ ಸಾಲುಗಳ ನಡುವೆ ಓಡಾಡಲು ಅನುಕೂಲ. ತೋಟದ 
ಸೌಂದರ್ಯವನ್ನು ವೀಕ್ಷಿಸುತ್ತ ನಿಲ್ಲಬಹುದು. ಇಲ್ಲವೇ ಸರೋವರದ ಬದಿಯಲ್ಲಿಯೇ ಇರುವ 
ಹೋಟೇಲಿನಲ್ಲಿ ಕಾಫಿ ಹೀರುತ್ತಾ ಕೂರಬಹುದು. ಅತ್ಯಂತ ಸೃಜನಶೀಲ ಬರಹಗಾರನಾದವನಿಗೆ 
ಅತ್ಯುನ್ನತ ಪ್ರವಾಸಿ ತಾಣವೊಂದರಲ್ಲಿ ವಸತಿಯನ್ನು ಕಲ್ಪಿಸಿಕೊಟ್ಟು ಸುಖಕರ ಬದುಕನ್ನು 
ಸವಿಯಲು ಅವನಿಗೆ ಅವಕಾಶ ಮಾಡಿಕೊಡುವುದೇ ಈ ಫೆಲೋಶಿಷ್‌ನ ಧ್ಯೇಯ. 


ಇಂಥ ಅದ್ಭುತ ಸ್ಥಳದಲ್ಲಿನ ಒಂದೇ ಕೊರತೆಯೆಂದರೆ ಅಲ್ಲಿ ಟೆನ್ನಿಸ್‌ ಮೈದಾನ 
ಇಲ್ಲದಿದ್ದುದ್ದು. ಕುಷ್ಟಂತ್‌ಸಿಂಗ್‌ರಿಗೆ ತಮ್ಮ ಜೀವಿತದುದ್ದಕ್ಕೂ ಕಲೋನಿಯಲ್‌ ಕ್ಷಬ್‌ನಲ್ಲಿ 
ಪ್ರತಿ ಮುಂಜಾನೆ ಎರಡು ಸೆಟ್‌ಗಳನ್ನಾಡುವ ರೂಢಿ. ಟೆನ್ನಿಸ್‌ ಆಟಕ್ಕೆ ಅವಕಾಶವಿಲ್ಲದಿದ್ದಾಗ 
ಅವರು ಅರ್ಧ ಮನಸ್ಸಿನಿಂದಲೇ ವ್ಯಾಯಾಮಕ್ಕಾಗಿ ಆರಿಸಿಕೊಂಡ ಮಾರ್ಗ ಸರೋವರದಲ್ಲಿ 
ಈಜುವುದು. ಬೆಳಗಿನ ಉಪಹಾರ ಪೂರೈಸುತ್ತಿದ್ದಂತೆಯೇ ಕುಷ್ಟಂತ್‌ ಕೇವಲ ಕಾಚಾ ಧರಿಸಿ 
ಗುಡ್ಡದಿಂದ ಕೆಳಗಿಳಿದು ಸರೋವರದಲ್ಲಿ ಈಜುತ್ತಿದ್ದರು. ಅನಂತರ ತಮ್ಮ ತಲೆಗೂದಲನ್ನು 
ಭುಜದ ಮೇಲೆ ಹರವಿಕೊಂಡು ಮುಂಜಾನೆಯ ಸೂರ್ಯನ ಬೆಳಕಿನಲ್ಲಿ ಅದನ್ನು 
ಒಣಗಿಸಿಕೊಳ್ಳುತ್ತ ನಿಲ್ಲುತ್ತಿದ್ದರು. “ವಿಲಾ ಸಾರ್ಬೆಲೊನಿ” ಯಲ್ಲಿ ಇದ್ದಷ್ಟು ದಿನಗಳೂ ಇದು 
ಅವರ ಸಾಮಾನ್ಯ ದಿನಚರಿ. ದಡದ ಆಚೆಯಲ್ಲಿನ ನಿವಾಸಿಗಳು ಕುಷ್ಟಂತ್‌ ಸಿಂಗ್‌ರನ್ನು 
ಕುತೂಹಲದಿಂದ ಗಮನಿಸುತ್ತಲೇ ಇದ್ದರು. 1970ರ ಸುಮಾರಿಗೆ ಇಟಲಿಯ ಈ 
ಭಾಗದಲ್ಲಿದ್ದವರು ರೈತಾಪಿ ಜನರು. ಬಿತ್ತನೆಯ ಕಾರ್ಯದ ನಂತರ ಗುಡ್ಡಗಳ ಇಳಿಜಾರುಗಳಲ್ಲಿ 
ಕುರಿಮಂದೆಯನ್ನು ಮೇಯಿಸುತ್ತಿದ್ದವರು. ಅವರು ಅಲ್ಲಿಯವರೆಗೆ ಈಜಾಟದಲ್ಲಿ ತೊಡಗಿದ್ದ 
ಸರ್ದಾರನೊಬ್ಬನನ್ನು ಕಂಡಿರಲೇ ಇಲ್ಲ. ಹಿಂದೊಮ್ಮೆ ಈ ವಿಲ್ಲಾದ ಒಡೆಯನಾಗಿದ್ದವನನ್ನು 


ಪ್ರ ತಾಕು 


ಅವರು ಕಂಡಿದ್ದುದು ಅಶ್ವಾರೋಹಿಯಾಗಿಯೇ ಅನಂತರದಲ್ಲಿ ಈ ಸ್ಥಳದಲ್ಲಿ ಉಸ್ತುವಾರಿಯನ್ನು 
ಕೆಲವರು ಅಮೆರಿಕನ್ನರು ವಹಿಸಿಕೊಂಡಿದ್ದರು. ಆದರೆ ಅವರೆಲ್ಲ ಮುಖಕ್ಷೌರ ಮಾಡಿಕೊಂಡಿದ್ದ 
ಬಿಳಿಯ ಜನರು. 

ವಾರವೊಂದು ಕಳೆಯಿತು. ದಡದಾಚೆಯಲ್ಲಿನ ಜನ ಸರ್ದಾರ್‌ ಪ್ರತಿ ಮುಂಜಾನೆ 
ಸರೋವರದ ಬಳಿಗೆ ಬರುವುದನ್ನು ಮುಂದುವರಿಸಿದಾಗ ಚಕಿತಗೊಂಡರು. ಮತ್ತೊಂದು 
ವಾರ ಸರೋವರದ ಬಳಿಯಲ್ಲಿ ಮತ್ತೆ ಈ ಸರ್ದಾರ್‌. ಆಗ ಮಾತ್ರ ಈ ರೈತಾಪಿ ಜನ ಈ 
ಸರ್ದಾರ ಸಾಮಾನ್ಯ ಮನುಷ್ಯನಲ್ಲ. ಹಿಂದೊಮ್ಮೆ ಇಲ್ಲಿದ್ದ ಇಲ್‌ ಸ್ಕಾಂಟೋ ಗ್ರಾಂಡೆ ಎಂಬ 
ಸಂತನೇ ಈ ಸ್ಥಳಕ್ಕೆ ಈ ರೀತಿಯಾಗಿ ಭೇಟಿ ಕೊಡುತ್ತಿದ್ದಾನೆ ಎಂದು ನಿರ್ಧರಿಸಿಯೇ ಬಿಟ್ಟರು. 
ಕುಷ್ಟಂತ್‌ರ ಅಲ್ಲಿನ ತಿಂಗಳ ವಾಸ್ತವ್ಯ ಕೊನೆಗೊಳ್ಳುವ ಹೊತ್ತಿಗಾಗಲೇ ರೈತರು ಅವರನ್ನು 
“ಮಹಾನ್‌ ಸಂತ” ಅಥವಾ “ಸ್ಕಾಂಟೋ ಗ್ರಾಂಡೆ” ಎಂದೇ ಸಂಭೋಧಿಸ ತೊಡಗಿದ್ದರು. 
ಕೊಮೊ ಬೆಟ್ಟದಲ್ಲಿನ ಕುಷ್ಟಂತ್‌' ಸಿಂಗ್‌ರ ವಿಹಾರ ಯಾತ್ರೆ ಯಾವ ಬಗೆಯಲ್ಲಿ ಪುರಾಣ 
ಪ್ರಸಿದ್ಧಿಯನ್ನು ಪಡೆದುಕೊಂಡಿತೆಂದರೆ ಸ್ಥಳೀಯ ಇತಿಹಾಸದಲ್ಲಿ ಇವರನ್ನು ಕುರಿತಂತೆ 
ದಾಖಲೆಯಿದೆ. 


ಕುಷ್ಟಂತ್‌ ಸಿಂಗ್‌ರಿಗೆ ದಿವ್ಯಪದ ಪ್ರಾಪ್ತಿಯಾದ ಈ ಘಟನೆಯನ್ನು ಕುರಿತು ನನಗೆ 

ತಿಳಿಸಿದವರು ತತ್ತಶಾಸ್ತಜ್ಞ ನಿನಿಯನ್‌ ಸ್ಮಾರ್ಟ್‌. ಈತನ ಪತ್ನಿ ಇಟಲಿ ದೇಶಕ್ಕೆ ಸೇರಿದವಳು. 
ಇ [J | ಸ % 
ಕೋಮೊ ಸರೋವರದ ಬದಿಯಲ್ಲಿನ ಗುಡ್ಡದಲ್ಲೇ ಈಕೆಗೂ ಒಂದು ಮನೆಯಿದೆ. ಸರ್ದಾರ್‌ರಿಗೆ 
ತಮ್ಮ ಸ್ಥಾನವನ್ನು ಜನರು ಈ ಮಟ್ಟಕ್ಕೆ ಏರಿಸಿದ್ದರ ಬಗ್ಗೆ ತಿಳಿದಿಲ್ಲವೆಂದೇ ನಾನು ಭಾವಿಸಿದ್ದೇನೆ. 
ಥಿ ಲ ಇ ಎ ಗಿ ದ್ದು ಎ 

ಅವರಿಗಿದನ್ನು ತಿಳಿಸಿದಲ್ಲಿ ಅವರು ಗಹಗಹಿಸಿ ನಗಬಹುದು. ಇದನ್ನೋದಿದ ಸಹಸ್ರಾರು 
'ಭಾರತೀಯರು ಇನ್ನೂ ಗಟ್ಟಿಯಾಗಿ ನಕ್ಕಾರು! ಸಂತ ವಿರೋಧಿಯಾದ ಸರ್ದಾರರಿಗೇ ಸಂತನ 
ಪಟ್ಟ! “ಎಲ್ಲರ ಬಗೆಗೂ ಹಗೆಯಿರುವ” (With malice towards one and all) 
ತಮ್ಮ ಜೀವನ ಶೈಲಿಯಿಂದಾಗಿ ಮಹಾತ್ಮಾ ಗಾಂಧಿಯವರನ್ನೇ ಪ್ರಾಯಶಃ ರೋಧಿಸುವಂತೆ 
ಮಾಡಬಲ್ಲ ಕುಷ್ಟಂತ್‌ರಿಗೆ ಇಂಥದೊಂದು ಪೀಠ ಪ್ರಾಪ್ತಿ! ಅಂದ ಹಾಗೆ ಕುಷ್ಟಂತ್‌ ಸಿಂಗ್‌ 
ತಮ್ಮ ಪುಸ್ತಕವೊಂದಕ್ಕೆ ''!10! A Nice Man To Know" ಎಂಬ ಶೀರ್ಷಿಕೆಯನ್ನು 
ನೀಡಿದ್ದಾರಲ್ಲವೇ? “Sex, scotch and scholarship" ಎಂಬ ಅವರ ಪುಸ್ತಕವಂತೂ 
ಜಗಜ್ಜಾಹೀರವಾಗಿದೆಯಲ್ಲವೇ? ಲೈಂಗಿಕತೆ, ಸ್ಕಾಚ್‌ ಎಂಬ ಪದಗಳ ಜತೆಗೆ ಮೇಧಾವಿತನ 


— 


ಎಂಬುದನ್ನು ಸೇರಿಸಿ ಶೀರ್ಷಿಕೆಗೆ ಒಂದು ಬಗೆಯ ಗಾಂಭೀರ್ಯವನ್ನು ನೀಡುವ ಪ್ರಯತ್ನ 


ನಡೆದಿರಬಹುದಲವೇ? 


ಕುಷ್ಟಂತ್‌ ಸಿಂಗ್‌ ತಮ್ಮ ಬದುಕಿನು ನುದ್ದಕ್ಕೂ ಸ್ಕಾಚ್‌ನ್ನು ಅಧಿಕ ಪ್ರಮಾಣದಲ್ಲಿಯೇ 

ಶಿ ಮುಂಜಾನೆ ಒಂದೆರಡು ಬಾರಿ " ಚೋಟಾ ಪೆಗ್‌” 
ಸೇವಿಸುವುದನ್ನು ಅವರು ಸಣ್ಣ ವಯಸ್ಸಿನಿಂದಲೇ ರೂಢಿ ಮಾಡಿಕೊಂಡಿದ್ದಾರಾದರೂ ಅವರು 
ದೀರ್ಫಾಯುಷಿ (ಅವರು ಹೀಗಿರಲೆಂದೇ ನಮ್ಮ ಹಾರೈಕೆ) ತಮ್ಮ ಲೈಂಗಿಕತೆಯ ಬಗ್ಗೆ ಅವರು 
ಧಾರಾಳವಾಗಿ ಹೇಳಿಕೊಂಡಿದ್ದರೂ ಅವೆಲ್ಲ ಹೆಚ್ಚಾಗಿ ನಡೆದಿರುವುದು ಮಾನಸಿಕವಾಗಿ ಮಾತ್ರ. 
ಆದರೆ ಅವರು ಏನೇ ಹೇಳಲಿ ಅಥವಾ ಅವರ ಓದುಗರು ಏನೇ ಭಾವಿಸಲಿ ಅವರ ಖಾಸಗಿ 
ಹವ್ಯಾಸಗಳು ಅವರಿಗೆ ದೊರೆತ ಸಂತನ ಪಟ್ಟಕ್ಕೆ ಗಂಭೀರ ಸವಾಲುಗಳನ್ನೇನೂ ಒಡ್ಡುವುದಿಲ್ಲ. 
ಕೋಮೊ ಸರೋವರದ ದಡದಾಚೆಗಿನ ರೈತರ ದೃ ಪಿಯಲ್ಲಿ ವೈನ್‌ ಸೇವನೆಯೂ ಒಂದು 
ಅರ್ಹತೆಯೇ. ಇಟಲಿಯ ಸಂತರು ವೈನ್‌ ಪ್ರಿಯರಾಗಿದ್ದರಷ್ಟೇ ಅಲ್ಲ ಪ್ರಾಣಿಗಳಂತೆಯೇ 


ಇಟಲಿ ಹಾಗೂ ಭಾರತದಲ್ಲಿ ಕುಷ್ಟಂತ್‌ ಸಿಂಗ್‌ರಿಗೆ ಲಭ್ಯವಾಗಿರುವ ಸಂತನ 
ಪಟ್ಟಕ್ಕೆ ಎಸಗುವಂಥದ್ದು ಅವರ ಲೈಂಗಿಕತೆ ಅಥವಾ ಸ್ಕಾಚ್‌ ಪ್ರೇಮವಲ್ಲ. ಅವರ ವ್ಯಕ್ತಿತ್ವಕ್ಕೆ 
ಸವಾಲನ್ನು ಒಡುವುದು ವ್ಯಕ್ತಿಯೊಬ್ಬ ಬನ ಬಗ್ಗೆ ಅವರು ತೋರಿದ್ದ ಅತೀವ ಕಾಳಜಿ, ವಿಧೇಯತೆ. 
ಈ ವ್ಯಕ್ತಿ ಸ ಸಂಜಯ್‌ ಗಾಂಧಿ ಲೇಖಕ ಹಾಗೂ ಭಾರತೀಯನಾಗಿ ಕುಷ್ಟಂತ್‌ ಸಿಂಗ್‌ 
ಗಳಿಸಿಕೊಂಡಿರುವ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಕರಾಳ ನೆರಳಾಗಿ ಅವರನ್ನು ಕವಿದುಕೊಂಡಿರುವುದು 


ಸಂಜಯ್‌. ಗಾಂಧಿಯೆಂಬ ಹೆಸರು. 


ನನಗೂ ಪರಿಚಿತರಾದ ಮಹಿಳೆಯೊಬ್ಬರಿಗೆ ಕುಷ್ಟಂತ್‌ ತಮ್ಮ ಪುಸ್ತಕವೊಂದನ್ನು 
ಅರ್ಪಣೆ ಮಾಡಿದ್ದಾರೆ. 1978ರಲ್ಲಿ ನಾನು ಈಕೆಯನ್ನು ಭೇಟಿಯಾದಾಗ ಸಹಜವಾಗಿಯೇ . 
ಈಕೆಗೆ ಅರ್ಪಣೆಯಾಗಿರುವ ಪುಸ್ತಕದ ಪ್ರಸ್ತಾಪವಾಯಿತು. ಆಗ ಈಕೆ ತಟಕ್ಕನೆ “ಈ ಅರ್ಪಣೆ 
ಸಂಜಯ್‌ ಗಾಂಧಿಯ ದಿನಗಳಿಗಿಂತಲೂ ಮೊದಲು ನಡೆದಂಥದ್ದು'' ಎಂದರು. ಕಾಲ 


ತೆ 


ಲ್ಲವನ್ನೂ ಮಾಗಿಸುತ್ತದೆ. ಸಾಮಾನ್ಯ ಭಾರತೀಯರು ಎಷಾ ಎದರೂ ಮರೆಗುಳಿಗಳು. ಸಂಜಯ್‌ 
ಗಾಂಧಿಯ ನಿಧನದ ನಂತರ ಕುಷ್ಟಂತ್‌ ಸಿಂಗ್‌ ಸಾಕಷ್ಟು ಬರೆದಿದ್ದಾರೆ. ಅವುಗಳಲ್ಲಿ ಕೆಲವು 


- 


| 


a ———— 


ಕಳಪೆಯಾದರೂ ಹೆಚ್ಚಿನ ಬರಹಗಳು ಉತ್ತಮ ಮಟ್ಟದವು. ವಿವೇಕ`ಹಾಗೂ ಮುಕ್ತತೆಯಿಂದ 
ಕೂಡಿದವು. ಲೇಖಕನಾಗಿ ಅವರು ಗಳಿಸಿರುವ ಪ್ರತಿಷ್ಠೆ ಉನ್ನತ ಮಟ್ಟದ್ದು. ಅವರ ಇತ್ತೀಚಿನ 
ಕಥೆಗಳು ಸಾಧಾರಣವೆನ್ನಿಸಬಹುದು. ಆದರೆ ಇವರ ಮೊದಲಿನ ಕಾದಂಬರಿಗಳು ಹಾಗೂ 
ಕಥೆಗಳು ಉತ್ತಮವಾದವು. ಇವರ ಕೃತಿ story of the sikhs ಶಾಶ್ವತವಾಗಿ 
ಉಳಿಯುವಂಥದ್ದು. ಅವರ ಬರವಣಿಗೆಯ ಬೀಸು ಹಾಗೂ ಅವರುಗಳಿಸಿಕೊಂಡಿರುವ ಓದುಗರ 
ಸಂಖ್ಯೆಯನ್ನು ಬೇರೆ ಯಾವುದೇ ಭಾರತೀಯ ಲೇಖಕರೊಂದಿಗೆ : ಹೋಲಿಸಿ ನೋಡಲಾಗದು. 
ಇಪ್ಪತ್ನಾಲ್ಕು ಪತ್ರಿಕೆಗಳಲ್ಲಿ ಏಕಕಾಲಕ್ಕೆ ಪ್ರಕಟಗೊಳ್ಳುವ ಅವರ ಸಾಪ್ತಾಹಿಕ ಕಾಲಂಗಳು ಸುಮಾರು 
. 224 ಪ್ರಕಟನೆಗಳಲ್ಲಿ ಮರುಮುದ್ರಣಗೊಳ್ಳುತ್ತವೆ. ಈ ಮಧ್ಯೆ ಅವರ ರಾಜಕೀಯ 
ಸ್ಥಾನಮಾನಗಳೂ ಕಾಲಕ್ರಮದಲ್ಲಿ ಮೇಲೇರಿವೆ. ಭಾರೀ ಸರ್ವಾಧಿಕಾರಿಯಾಗಬಲ್ಲ 
ಸಾಧ್ಯತೆಯಿರುವ ಯಾವ ವ್ಯಕ್ತಿಯೊಂದಿಗೂ ಈಗ ಅವರಿಗೆ ಸಂಪರ್ಕವಿಲ್ಲ. ಸಿಖ್‌ ಪ್ರತಿಗಾಮಿ " 
ಜರ್ನೇಲ್‌ ಸಿಂಗ್‌ ಬಿಂದ್ರನ್‌ ವಾಲೆಯನ್ನು ಕುರಿತಂತೆ ಅವರು ಪ್ರಕಟಿಸಿದ ವಿರೋಧ ಕೆಚ್ಚಿನಿಂದ 
ಕೂಡಿದಂಥದ್ದು. ಸ್ವಂತಃ ಸಿಖ್‌ ಜನಾಂಗಕ್ಕೆ ಸೇರಿರುವ ಕುಷ್ಟಂತ್‌ ಬಿಂದ್ರನ್‌ ವಾಲೆ ಅವರ 
ಬಗ್ಗೆ ತೋರಿದ ಇಂಥ ಪ್ರತಿಕ್ರಿಯೆ ಅವರನ್ನು ಮುಗಿಸಿ ಬಿಡುವ ಸಾಧ್ಯತೆಯಿತ್ತು ಸಹ. 
ಇದಕ್ಕಿಂತಲೂ ಹೆಚ್ಚಿನ ದಿಟ್ಟತೆಯನ್ನು ತೋರಲಿಲ್ಲ. ಕುಷ್ಟಂತ್‌ರ ಮತ್ತೊಂದು ಕ್ರಿಯೆಯೆಂದರೆ 
ಹಿಂದೂ ಮೂಲಭೂತವಾದಿಗಳ ವಿರುದ್ದಅವರು ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು. ಏಕೆಂದರೆ 
ಈಗ ದೇಶವನ್ನು ಆಳುತ್ತಿರುವವರು ಇಂಥ ಪ್ರತಿಗಾಮಿ ಪ್ರವೃತ್ತಿಯುಳ್ಳಂಥ ಜನರೇ. 


ಇಂಥ ಧೀಮಂತಿಕೆಯುಳ್ಳ ಕುಷ್ಟಂತ್‌ ಸಿಂಗ್‌ ಹಿಂದೊಮ್ಮೆ ಅರೆಬರೆ ಸುಶಿಕ್ಷಿತನಾದ 
ಸಂಜಯ್‌ ಗಾಂಧಿಯೆಂಬ ಹೆಡ್ಡನನ್ನು ಬೆಂಬಲಿಸಿದ್ದಾದರೂ ಏಕೆ? 


ಕ 


ಇಪ್ಪತ್ತೆದು ವರ್ಷಗಳ ಹಿಂದೆ ಇದೇ ಜೂನ್‌ ತಿಂಗಳಿನಲ್ಲಿ ಭಾರತದಲ್ಲಿ ತುರ್ತು 
ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಅಂದಿನ ದಿನಗಳಲ್ಲಿನ ಘಟನೆಗಳನ್ನು ಮೆಲುಕು ಹಾಕಲು 
ಇಲಸ್ಟ್ರೇಟೆಡ್‌ ವೀಕ್ಲಿ ಆಫ್‌ ಇಂಡಿಯಾದ ಹಿಂದಿನ ಸಂಚಿಕೆಗಳು ಅನಿವಾರ್ಯವಾಗಿಯೇ 
ಅನುವು ಮಾಡಿಕೊಡುತ್ತವೆ. ನಾವು ಈ ಹಿನ್ನೋಟವನ್ನು “ಸಂಪೂರ್ಣ ಕ್ರಾಂತಿ'' ಎಂಬ 
ಶಿರೋನಾಮೆಯನ್ನು ಹೊತ್ತ ಮುಖಪುಟದೊಂದಿಗೆ ಏಪ್ರಿಲ್‌ 6,1975 ರಂದು ಪ್ರಕಟಗೊಂಡ 
ಈ ಪತ್ರಿಕೆಯ ಸಂಚಿಕೆಯನ್ನು ಪರಾಮರ್ಶಿಸುವುದರೊಂದಿಗೆ ಪ್ರಾರಂಭಿಸಬಹುದು. ಈ 
ಸಂಚಿಕೆಯಲ್ಲಿ ಪ್ರಕಟಗೊಂಡಿದ್ದ ಎಂಟು ಪುಟಗಳ ಸಚಿತ್ರ ಲೇಖನವೊಂದು ಜಯಪ್ರಕಾಶ್‌ 


ಸು 1) 


— 


ನಾರಾಯಣ್‌ ಅವರ ನೇತೃತ್ವದಲ್ಲಿ ಆಡಳಿತ ಕಾಂಗ್ರೆಸ್‌ಗೆ ವಿರುದ್ಧವಾಗಿ ನಡೆದಿದ್ದ ಚಳುವಳಿಯನ್ನು 
ಪರಿಶೀಲಿಸಿತ್ತು. ಸಂಪಾದಕರು ತಮ್ಮ ಹೆಸರಿನಲ್ಲೇ ಪ್ರಕಟಿಸಿದ್ದ ಈ ಲೇಖನದಲ್ಲಿ ನಾರಾಯಣ್‌ರ 
ಬಗ್ಗೆ ತಮ್ಮ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದರು. ಜಯ ಪ್ರಕಾಶರನ್ನು ಅವತು “ಉನ್ನತ ಸಂಭಾವಿತ 
ವ್ಯಕ್ತಿ” ""ಜನಪ್ರಿಯೇತರ ಸಂಗತಿಗಳಿಗಾಗಿ ಶ್ರಮಿಸಿದ ದಿಟ್ಟ ಮನುಷ್ಯ” 1942ರ “ಕ್ವಿಟ್‌ 
ಇಂಡಿಯಾ ಚಳುವಳಿಯಲ್ಲಿನ ಅದ್ಭುತ ವ್ಯಕ್ತಿ” ಎಂದು ಕರೆದಿದ್ದರಲ್ಲದೆ 1967ರಲ್ಲಿ ಬಿಹಾರದಲ್ಲಿ 
ಸುಧಾರಿಸಿದ ಕ್ಷಾಮದ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಿಂತಲೂ 
ಮಿಗಿಲಾಗಿ ದುಡಿದು ಜನರು ಹಸಿವೆಯಿಂದ ಸಾಯುವುದನ್ನು ತಪ್ಪಿಸಿದವರು ಎಂದೆಲ್ಲ 
ಹೆಗ್ಗಳಿಸಿದ್ದರು. ಆದರೆ ಇದೇ ಕುಷ್ಟಂತ್‌ ಸಿಂಗ್‌ರು ಜೆ.ಪಿ. ಯವರ ಪ್ರಸಕ್ತ ಆದರ್ಶಗಳನ್ನು 
ಟೀಕಿಸಿ ಅವರು ಕರೆಯಿತ್ತಿದ್ದ “ಸಂಪೂರ್ಣ ಕ್ರಾಂತಿಯನ್ನು” ವೈರುಧ್ಯಗಳ ಕಂತೆಯೆಂದು ಹೆಸರಿಸಿ, 
೩ ಜೆ.ಪಿ. ಏಕಕಾಲಕ್ಕೆ ಗರಿಬಾಲ್ವಿ, ಲೆನಿನ್‌ ಹಾಗೂ ಮಹಾತ್ಮಾಗಾಂಧಿಯಂತೆ ಮಾತನಾಡಲು 
ತೊಡಗಿದ್ದಾರೆ ಹಾಗೂ ಕಾರ್ಯವೆಸಗುತ್ತಿದ್ದಾರೆ ಎಂದು ಆಕ್ಷೇಪಿಸಿದ್ದರು. ಜೆ.ಪಿ.ಯವರ 
ಅನುಯಾಯಿಗಳಾದರೋ ಪ್ರಧಾನಿ ಇಂದಿರಾ ಗಾಂಧಿಯವರ ಮೇಲಿನ ಹಗೆಯಿಂದಾಗಿಯೇ 
ಒಟ್ಟುಗೂಡಿರುವಂಥ ಅವಕಾಶವಾದಿಗಳು. ಇವರ ಚಳುವಳಿಯಾದರೋ ರೂಢಿಗತ ವಿಧಿ 
ವಿಧಾನಗಳನ್ನು ಚುನಾಯಿತ ಸರ್ಕಾರಗಳ ಘನತೆಯನ್ನು ಕುಗ್ಗಿಸುವಂಥದ್ದು ಎಂದಿದ್ದರು. ಕುಷ್ಟಂತ 
ಸಿಂಗ್‌ರ ಮಾತುಗಳನ್ನು ಉಲ್ಲೇಖಿಸುವುದಾದರೆ “ನ್ಯಾಯಯುತವಾಗಿ ವ್ಯಕ್ತಿಯೊಬ್ಬ ಒಮ್ಮೆ 
ಆಯ್ಕೆಯಾದ ನಂತರ ಅವನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಅಡ್ಡಿಯಾಗಬಹುದಾದ 
ಯಾವ ಒತ್ತಾಯವನ್ನೂ ಯಾರೂ ತರಕೂಡದು. ಆತನ ಅಧಿಕಾರಾವಧಿ ಮುಗಿದ ನಂತರ 
ಮಾತ್ರ ಅವನ ಸ್ಥಾನಕ್ಕೆ ಮತ್ತೊಬ್ಬರನ್ನು ಆರಿಸುವ ಬಗ್ಗೆ ಜನರು ನಿರ್ಧರಿಸಬೇಕು. ಇಂಥ 
ಮೂಲಭೂತ ಅಂಶದಿಂದ ಮಾತ್ರ ಪ್ರಜಾಪ್ರಭುತ್ವ ಮುಂದುವರಿಯಬೇಕಾಗಿವೆ. ಜೆ.ಪಿ.ಯವರ 
ಅಂದೋಲನ ಇದನ್ನು ನಾಶಮಾಡಲು ಹೊರಟಿದೆ.!” 


ಆದರೆ ಜೆ.ಪಿ.ಯವರ ಬಗೆಗಿನ ಬರವಣಿಗೆಯಲ್ಲಿ ಕಂಡು ಬಂದಿದ್ದ ಈ ಸಮತೋಲನ 
ದೃಷ್ಟಿ ಒಂದು ತಿಂಗಳ ನಂತರ ಸಂಜಯ್‌ ಗಾಂಧಿಯನ್ನು ಪ್ರಶಂಸಿಸಿ ಬರೆದಿದ್ದ ಲೇಖನದಲ್ಲಿ 
ಮಾಯವಾಗಿತ್ತು. ಈ ಲೇಖನದ ಕೇಂದ್ರ ವಸ್ತು ಸಂಜಯ್‌ ಗಾಂಧಿಯವರ “ಮಾರುತಿ 
ಕಾರ್‌ ಯೋಜನೆ”. ಈ ಯೋಜನೆ ಕಾರ್ಯಗತಗೊಂಡಿದ್ದುದು ನಿಯಮಗಳನ್ನು ಉಲ್ಲಂಘಿಸುವ 
ಮೂಲಕ ಸರ್ಕಾರ ಈ ಯೋಜನೆಗೆ ವಿಶೇಷ ಸವಲತ್ತುಗಳನ್ನು ದೊರಕಿಸಿಕೊಟ್ಟಿತ್ತು. ಸರ್ಕಾರದ 
ಈ ಕ್ರಮ ತೀವ್ರ ಟೀಕೆಗಳಿಗೆ ಗುರಿಯಾಗಿತ್ತು. ಇನ್ನೂ ರಾಜಕಾರಣವನ್ನೇ ಪ್ರವೇಶಿಸಿರದಿದ್ದ 
ಸಂಜಯ್‌ ಗಾಂಧಿಯಂಥ ಉದ್ಯಮಿಯನ್ನು ಕುಷ್ಟಂತ್‌ ಸಿಂಗ್‌ ಅತ್ಯುತ್ಸಾಹದಿಂದ 


ಮರ್ಥಿಸಿದ್ದರು. ಈ ಯೋಜನೆ ಸಂಪೂರ್ಣವಾಗಿ ದೇಶೀಯ ವೆಂಬುದನ್ನು ಎತ್ತಿ ತೋರಿಸಲು 


೦ಎ 


ಅವರು ಯತ್ನಿಸಿದರು. ಭಾರತದ ಮಾರುಕಟ್ಟೆಯಲ್ಲಿರುವ ಇತರ ಕಾರುಗಳಿಗೆ ಹೋಲಿಸಿದಂತೆ 
ಸಂಜಯ್‌ ಗಾಂಧಿಯವರ ಈ ಕಾರಿನ ನೆಲೆ ಸುಮಾರು ಐದಾರು ಸಾವಿರ ರೂಪಾಯಿಗಳಷ್ಟು 
ಕಡಿಮೆಯಿದ್ದು ಇದು ಒಂದು ಲೀಟರ್‌ ಪೆಟ್ರೋಲ್‌ನಿಂದ 18 ಕಿಲೋಮೀಟರ್‌ ಕ್ರಮಿಸಬಲ್ಲದು 
ಎಂದು ತಿಳಿಸಿದರು. ಈ ಯೋಜನೆಯನ್ನು ನಿರ್ಮಿಸುವ ಸಲುವಾಗಿ ರೈತರಿಂದ 
ಸ್ವಾಧೀನಪಡಿಸಿಕೊಳ್ಳಲಾದ ಭೂಮಿಗೆ ಪ್ರಚಲಿತ ಮಾರುಕಟ್ಟೆ ಬೆಲೆಗಿಂತಲೂ ಹೆಚ್ಚಿನ ದರವನ್ನು 
ನೀಡಲಾಗಿದೆ ಎಂದು ಸಂಪಾದಕರು ಸಮರ್ಥಿಸಿದರು. "ಈ ಯೋಜನೆಯು ಅನಗತ್ಯ ಕಷ್ಟಗಳನ್ನು 
ನೀಡದೆ ಗುರ್ಗಾವ್‌ನ ಸುತ್ತಮುತ್ತಲಿನಲ್ಲಿ ವಾಸಿಸುತ್ತಿರುವ ನಿರುದ್ಯೋಗಿ ಪಂಜಾಬಿ ನಿರಾಶ್ರಿತರ 
ನೂರಾರು ಕುಟುಂಬಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ”. ಸಂಜಯ್‌ 
ಗಾಂಧಿಯವರ ಯೋಜನೆಯನ್ನು ಕುರಿತಂತೆ ಪತ್ರಕರ್ತರೊಬ್ಬರ ಇಂಥ ಸಮರ್ಥನೆ ತೀರಾ 
ಅಸಮಂಜಸತೆಯಿಂದ ಕೂಡಿದಂಥದ್ದು. ಇಂಥ ಯೋಜನೆಗೆ ಸಂಜಯ್‌ ಗಾಂಧಿಯವರ 
ಯೋಜನೆಯನ್ನು ಅನಗತ್ಯ ಪರಿಶೀಲನೆ ಒಳಪಡಿಸಿದ್ದು ಸಂಜಯ್‌ ಪ್ರಧಾನ ಮಂತ್ರಿಯ 
ಪುತ್ರ ಎಂಬ ಒಂದೇ ಕಾರಣಕ್ಕಾಗಿ ಗೊಣಗುತ್ತಲೇ ಅವರಿಗೆ ಪರವಾನಿಗೆಗಳನ್ನು ನೀಡಲಾಗುತ್ತಿದೆ 
ಎಂದು ಆಧಾರರಹಿತ ಅಭಿಪ್ರಾಯಗಳನ್ನು ಕೂಡಾ ಕುಷ್ಟಂತ್‌ ವ್ಯಕ್ತಪಡಿಸಿದರು. ಆದರೇನಂತೆ? 
ಅನಂತರದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಈ ಟೀಕೆಗಳಿಗೆ ನಡೆದಂಥ ಘಟನಾವಳಿಗಳೇ 
ಉತ್ತರ ನೀಡಿದವು. ಸಂಜಯ್‌ ಅವರ ಕಾರ್ಪಾನೆ ವರ್ಷಂ ಪ್ರತಿ 50,000 ಕಾರುಗಳನ್ನು 
ತಯಾರಿಸುತ್ತದೆ. “ಸದ್ಯದಲ್ಲೇ ಪುಟ್ಟ ಮಾರುತಿಗಳು ಹರಿಯಾಣ ಹಾಗೂ ದೆಹಲಿಯ ರಸ್ತೆಗಳಲ್ಲಿ 
ಕಾಣಿಸಿಕೊಳ್ಳುತ್ತವೆ. ಅನಂತರದ ಒಂದೆರಡು ತಿಂಗಳುಗಳಲ್ಲೇ ಅವು ಕಾಲಿಂಪೊಂಗ್‌ ಮತ್ತು 
ಕನ್ಯಾಕುಮಾರಿಯ ಮಧ್ಯೆ ಓಡಾಡತೊಡಗುತ್ತದೆ'' ಎಂದು ಹೇಳಲಾಗಿತ್ತೇನೋ ನಿಜ. ಆದರೆ 
ಸಂಜಯ್‌ ಅವರ ಕಾರ್ಪಾನೆ ರಸ್ತೆಗೆ ಅರ್ಹವಾಗಬಲ್ಲಂಥ ಒಂದೇ ಒಂದು ಕಾರನ್ನು 
ತಯಾರಿಸಲೂ ಅಸಮರ್ಥವಾಯಿತು. (ಈಗ ಭಾರತದ ರಸ್ತೆಗಳಲ್ಲಿ ಓಡಾಡುತ್ತಿರುವ ಪುಟ್ಟ 
ಮಾರುತಿಗಳು ಯಾವ ರೀತಿಯಲ್ಲೂ ಸಂಜಯ್‌ ಗಾಂಧಿಯವರ ಯೋಜನೆಗೆ 
ಸಂಬಂಧಿಸಿದವಲ್ಲ ಎಂಬುದನ್ನು ತರುಣ ಓದುಗರ ಗಮನಕ್ಕೆ ತರುವುದು ಅಗತ್ಯ. ಸಂಜಯ್‌ 
ಗಾಂಧಿಯ ನಿಧನದ ನಂತರ ಅಧಿಕಾರದಲ್ಲಿದ್ದ ಅವರ ಕುಟುಂಬ "ಮಾರುತಿ' ಎಂಬ ಹೆಸರನ್ನು 
ಸ್ವಾಧೀನಕ್ಕೆ ತೆಗೆದುಕೊಂಡು ಜಪಾನ್‌ನ ಕಾರಿನ ವಿನ್ಯಾಸವನ್ನು ಆಧರಿಸಿ ಸ್ಟಾ 5೧ಡರ್ಡ್‌ ಸೂಸೂಕಿ 
ವಾಹನವನ್ನು ಉತ್ಪಾದಿಸಲು ಕಾರ್ಹಾನೆಗೆ ಅನುವು ಮಾಡಿಕೊಟ್ಟಿತು). 


೨೮ 


ಮಾರುತಿ ಕಾರನ್ನು ಕುರಿತಂತೆ ಕುಷ್ಟಂತ್‌ ಸಿಂಗ್‌ರ ಈ ಬರಹ ಸಂಜಯ್‌ 


ತಾಕು (3) 


ಹ 


ರಾರಾ ಸತರ ಸಸ 
ಗಾಂಧಿಯವರ ಬಗೆಗೆ ಅವರಿಗಿದ್ದ ವೃತ್ತಿಪರ ಆಸಕ್ತಿಯನ್ನು ಎತ್ತಿ ಹಿಡಿಯುವಂಥದ್ದು. ಜೂನ್‌ 

1975ರ ಕೊನೆಯ ವಾರದಲ್ಲಿ ದೇಶದಲ್ಲಿ ತುರ್ತುಪರಿಸ್ಥಿತಿಯನ್ನು ಘೋಷಿಸಲಾಯಿತು. 
ತುರ್ತುಪರಿಸ್ಥಿತಿಯ ಆರಂಭದ ದಿನಗಳಲ್ಲಿ ಪ್ರಧಾನಿಯ ಈ ಮಗ ತನ್ನ ಸಮಾನಮನಸ್ಕರೊಂದಿ 
ಗಿದ್ದು ಕೆಲವೇ ತಿಂಗಳುಗಳಲ್ಲಿ ಆತ ರಾಜಕೀಯ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸಿದಾಗ 
ಅವನ ಚರ್ಯೆಗಳನ್ನು ಇಲಸ್ಟ್ರೇಟೆಡ್‌ ವೀಕ್ಷ ಆಫ್‌ ಇಂಡಿಯಾ ಆಸಕ್ತಿಯಿಂದ ಗಮನಿಸ 
ತೊಡಗಿತು. ದಿನಾಂಕ ಜೂನ್‌ 25, 1976ರ ಸಂಚಿಕೆಯಲ್ಲಿ ಪತ್ರಿಕೆಗಳ ಸೆನ್ಸಾರ್‌ನ್ನು ಕುರಿತಂತೆ 
ಸಂಜಯ್‌ ಗಾಂಧಿಯವರ ಸಮರ್ಥನೆಯಿದ್ದ “ವಿಶೇಷ ಸಂದರ್ಶನ”ವನ್ನು ಪ್ರಕಟಿಸಲಾಯಿತು. 
ಸಂದರ್ಶಕರ ಹೆಸರನ್ನು ನಮೂದಿಸಿರಲಿಲ್ಲ. ದೋಷಾರೋಪಣೆಯೇ ಭಾರತದ ಇಂದಿನ 
ಪತ್ರಿಕೆಗಳ ವಿಧಾನವಾಗಿದೆ. ಇದನ್ನು ಕೊನೆಗೊಳಿಸಲು ಪತ್ರಿಕೆಗಳ ಬರಹಗಳನ್ನು ಪ್ರಕಟಣೆಗೆ. 
ಮುಂಚೆ ಪರಾಮರ್ಶಿಸುವುದೇ ಸೂಕ್ತ”. “ತುರ್ತು ಪರಿಸ್ಥಿತಿಯ ಆರು ತಿಂಗಳುಗಳಲ್ಲಿ ದೇಶ 


ಏನನು ಗಳಿಸಿದೆ ಏನನು ಕಳೆದುಕೊಂಡಿದೆ?” ಎಂಬ ಪ್ರಶ್ನೆಗೆ ಸಂಜಯ್‌ ಸಂದರ್ಶನದಲ್ಲಿ 


“ಅತ್ಯಂತ ಹೆಚ್ಚನ ಲಾಭವೆಂದರೆ ಜನತೆಯಲ್ಲಿ ಶಿಸ್ತು ಮೂಡಿದೆ ಹಾಗೂ ಕೆಲಸಗಳು 

ಶೀಘ್ರ ಗತಿಯಲ್ಲಿ ನಡೆಯುತ್ತಿವೆ. ಬೆಲೆಗಳಲ್ಲಿ ಇಳಿತವುಂಟಾಗಿದೆ. ಉತ್ಪಾದನೆ ಹೆಚ್ಚಾಗಿದೆ. 
ತುರ್ತು ಪರಿಸ್ಥಿತಿಯಿಂದ ಉಂಟಾಗಿರುವ ಸಾಧನೆಗಳನ್ನು ಕುರಿತು ನಾನು ಸುದೀರ್ಫ ಪಟ್ಟಿಯನ್ನೇ 
ನೀಡಬಹುದು. ಒಂದು ವರ್ಷದ ಹಿಂದೆ ಇಂಥ ಪ್ರಗತಿಯನ್ನು ಊಹಿಸುವುದೂ ಅಶಕ್ಕವಾಗಿತ್ತು.” 


ಸಂಜಯ್‌ ಗಾಂಧಿ ತಮ್ಮ ಮಾತುಗಳನ್ನು ಮುಂದುವರಿಸಿದ್ದರು; “ದೇಶ 
ಕಳೆದುಕೊಂಡಿರುವುದೇನು? ಕಳ್ಳಸಾಗಣಕೆ, ಕಾಳಸಂತೆ, ಅಕ್ರಮ ದಾಸ್ತಾನು, ಬಸ್‌ಗಳ ಧ್ವಂಸ 
ಹಾಗೂ ಕಚೇರಿಗೆ ತಡವಾಗಿ ಬರುವ ದುರಭ್ಯಾಸ”. 


ನಾವಿಲ್ಲಿ ಸಂಜಯ್‌ ಗಾಂಧಿಯವರನ್ನು ಕುರಿತಂತೆ ಇನ್ನೂ ಎರಡು ಅಂಶಗಳನ್ನು 
ಸ್ಮರಿಸಿಕೊಳ್ಳಬೇಕು-ಅವೆಂದರೆ ಆಗ ಸಂಜಯ್‌ ಸಂಸತ್‌ ಸದಸ್ಯ ಅಥವಾ ಸರ್ಕಾರಿ ಸೇವೆಯ 
ಸದಸ್ಯನಾಗಿರಲಿಲ್ಲ ಇಲ್ಲವೇ ಆಡಳಿತ ಕಾಂಗ್ರೆಸ್‌ನ ಪದಾಧಿಕಾರಿಯೂ ಆಗಿರಲಿಲ್ಲ. ವಿರೋಧ 
ಪಕ್ಷದ ರಾಜಕಾರಣಿಗಳನ್ನು ಬಂಧನದಲ್ಲಿರಿಸಿ ತನ್ನ ಕೈಲಿ ಅಧಿಕಾರವನ್ನು ಕೇಂದ್ರೀಕರಿಸಿಕೊಂಡಿದ್ದ 
ಪ್ರಧಾನ ಮಂತ್ರಿಗಳ ಕಿರಿಯ ಮಗ ಎಂಬುದನ್ನು ಬಿಟ್ಟರೆ ಅವರಿಗ್ಯಾವ ಅರ್ಹತೆಯೂ ಇರಲಿಲ್ಲ. 
ಸಂಸತ್‌ ಹಾಗೂ ಮಂತ್ರಿಮಂಡಲದಿಂದ ನ್ಯಾಯಯುತ ಅಧಿಕಾರಗಳನ್ನು ಕಸಿದುಕೊಂಡಿದ್ದ 
ಇಂದಿರಾಗಾಂಧಿಯವರ ಈ ಸುಪುತ್ರ ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಮಂತ್ರಿಯ 
ನಂತರದ ಎರಡನೆಯ ಸ್ಥಾನದಲ್ಲಿದ್ದ, ಭಾರತದ ಯಾವುದೇ ಸಚಿವನಿಗಿಂತಲೂ ಹೆಚ್ಚು 


ಪ್ರಮುಖನಂತೆ ವರ್ತಿಸುತ್ತಿದ್ದ ಸಂಜಯ್‌ನನ್ನು ಯುವ ಕಾಂಗ್ರೆಸ್‌ನ ಸದಸ್ಯನನ್ನಾಗಿಸಿದಾಗ 
ಯಾರಿಗಾದರೂ ಇದೊಂದು ಕೌಟುಂಬಿಕ ವ್ಯವಹಾರವೆಂದು ಸುಲಭವಾಗಿಯೇ 
ಗೋಚರವಾಗುತ್ತಿತ್ತು. ಇಂಥ ವಂಚಕನನ್ನು ವೀಕ್ಷಿ ಹೃತ್ಪೂರ್ವಕವಾಗಿ ಬೆಂಬಲಿಸಿತ್ತು. ಪತ್ರಿಕೆ 
ತನ್ನ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷಾಂಕದಲ್ಲಿ `` Man Who gets Things 


6೦೧6'' ಎಂಬ ಶೀರ್ಷಿಕೆಯ ಲೇಖನವೊಂದನ್ನು ಬರೆದಿದ್ದು ಅದರಲ್ಲಿ ಸಂಜಯ್‌ 
ಗಾಂಧಿಯರೊಂದಿಗಿನ ಸಂದರ್ಶನವೊಂದನ್ನು ಅಳವಡಿಸಲಾಗಿತ್ತು. 


ಈ ಸಂದರ್ಶನ: ವಿಚಿತ್ರವಾಗಿ ತೋರುತ್ತಿದ್ದದಕ್ಕೆ ಕಾರಣ ಸಂಜಯ್‌ 
ಗಾಂಧಿಯವರಿಗಿಂತಲೂ ಕುಷ್ಟಂತ್‌ಸಿಂಗ್‌ರೇ ಇಲ್ಲಿ ಹಚ್ಚು ಮಾತನಾಡಿದ್ದುದು. ಮುಖ್ಯ 
ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳೇ ದೊರೆತಿರಲಿಲ್ಲ. ತಮ್ಮ ತಾತನಿಂದ ತಮಗಾಗಿರುವ 
` ಪ್ರಭಾವನೇನೆಂಬುದನ್ನು ಕುರಿತು ಪ್ರಶ್ನಿಸಿದಾಗ ಸಂಜಯ್‌ ನೀಡಿದ್ದ ಉತ್ತರ “ಯಾವುದೇ 
ನಿರ್ದಿಷ್ಟ ಪ್ರಭಾವವಾಗಿರುವುದು ನನ್ನ ನೆನಪಿಗೆ ಬರುತ್ತಿಲ್ಲ” “ಪುಸ್ತಕಗಳಲ್ಲಿ ನಿಮಗೆ 
ಆಸಕ್ತಿಯಿದೆಯೇ?” ಸಂಪಾದಕರು ಒತ್ತಾಯಿಸಿ ಕೇಳಿದ್ದರು.” ಯಾವುದಾದರೂ ಪುಸ್ತಕ ನಿಮ್ಮ 
ಮೇಲೆ ಪ್ರಭಾವ ಬೀರಿದೆಯೇ?” ಇದಕ್ಕೆ ಒದಗಿದ್ದ ಉತ್ತರ: “ನನಗ್ಯಾವ ಪುಸ್ತಕವೂ 
ನೆನಪಾಗುತ್ತಿಲ್ಲ” ರಾಜಕಾರಣದ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಾತ್ರ ಕೆಲವೊಂದು ಉತ್ತರಗಳು 
ಬಂದಿದ್ದು. “ಕಾಂಗ್ರೆಸ್‌(ಐ) ಅಧ್ಯಕ್ಷ ಸ್ಥಾನಕ್ಕೆ ನೀವೇಕೆ ನಿಲ್ಲಬಾರದು?” ಎಂದು ಸಂಪಾದಕರು 
ಪ್ರಶ್ನಿಸಿದಾಗ ಸಂಜಯ್‌ ಆ ಆಲೋಚನೆ ತಮಗಿನ್ನೂ ಬಂದೇ ಇಲ್ಲವೆಂದೂ ಆದರೆ 
ಕಾಂಗ್ರೆಸ್‌(ಐ)ನ್ನು ಬಲಪಡಿಸುವ ಅಗತ್ಯವಿದೆಯೆಂದೂ ಹೇಳಿದ್ದರು. ಸಂವಿಧಾನದಲ್ಲಿನ 
ಬದಲಾವಣೆಗಳನ್ನು ಕುರಿತಂತೆ ವೀಕ್ಷಿಯಲ್ಲಿ ಪ್ರಕಟಗೊಂಡ ಲೇಖನವನ್ನು ಅವರು 
ನೋಡಿದ್ದಾರೆಯೇ ಎಂಬ ಪ್ರಶ್ನೆಗೆ ಸಂಜಯ್‌ ಉತ್ತರಿಸಿದ್ದರು: “ಹೌದು ನಾನದನ್ನು ನೋಡಿದ್ದೇನೆ. 
ಆದರೆ ಓದಿಲ್ಲ”. ರಾಷ್ಟ್ರಾಧ್ಯಕ್ಷರ ಮಾದರಿಯ ಸರ್ಕಾರದ ಬಗ್ಗೆ ಮಾತ್ರ ಅವರು ತಮ್ಮ 
ಆದ್ಯತೆಯನ್ನು ಪ್ರಕಟಿಸಿದ್ದರು ಹಾಗೂ ಖಡ್ಡಾಯ ಸಂತಾನಹರಣ ಚಿಕಿತ್ಸೆಯನ್ನು ಬೆಂಬಲಿಸಿದ್ದರು. 

ಈ ಸಂದರ್ಶನಕ್ಕೆ ಪೂರಕವಾಗಿ ಸಂಜಯ್‌ ಅವರ ಸುದೀರ್ಫ ಜೀವನವೃತ್ತಾಂತ 
ಪ್ರಕಟವಾಗಿತ್ತು. ಸಂಪಾದಕರು ಪ್ರಧಾನಮಂತ್ರಿಗಳ ನಿಕಟವಲಯದಲ್ಲಿದ್ದ ಸಂಜಯ್‌ರ ಗೆಳೆಯರು 
ಹಾಗೂ ಸಿಬ್ಬಂದಿಯನ್ನು ಮತ್ತು ಇನ್ನಿತರ ಆಸಕ್ತರನ್ನು ಮಾತನಾಡಿಸಿದ್ದರು. ಒಬ್ಬಾತ “ಸಂಜಯ್‌ಗೆ 
ಹೋಲಿಸಿದಂತೆ ನನ್ನ ಮಿಕ್ಕೆಲ್ಲ ಗೆಳೆಯರು ಮಂಕಾಗಿ ಕಾಣುತ್ತಾರೆ” ಎಂದಿದ್ದಾರೆ. ಮತ್ತೊಬ್ಬರು 
“ಸಂಜಯ್‌ ಅವರದ್ದು ಸಾಹಸ ಪ್ರವೃತ್ತಿ” ಎಂದರು. ಮೂರನೆಯವರಂಥದ್ದು “ಸಂಜಯ್‌ಗೆ” 
“ಭೀತಿ'' ಎಂಬ ಶಬ್ದದ ಅರ್ಥವೇ ತಿಳಿದಿಲ್ಲ.” ಇತರರು ಆತನ “ನ್ಯಾಯ ಪ್ರಜ್ಞೆಯ ಬಗ್ಗೆ 
ಹೇಳಿದ್ದರು. ಸಂಪಾದಕರು, ಈಗ ಸ್ಪಷ್ಟವಾಗಿಯೇ ಮಾರುತಿ ಯೋಜನೆಯನ್ನು 


ಸಮರ್ಥಿಸತೊಡಗಿದ್ದರು. “ಮಾರುತಿಯ ವಿರುದ್ಧವಾಗಿ ಮಾಡಬಹುದಾದ ಒಂದೇ ಒಂದು 
ಟೀಕೆಯೆಂದರೆ ಅದರ ಉತ್ಪಾದನೆ ಹಿಂದೆ ಬಿದ್ದಿದೆ ಎಂಬುದು. ಇನ್ನಿತರ ಕಾರುಗಳ ಬೆಲೆಗೆ 
ಹೋಲಿಸಿದಂತೆ ಇದರ ಬೆಲೆ ಕಡಿಮೆಯಿದ್ದರೂ ಇದನ್ನು ಜನತಾ ಕಾರ್‌ ಎಂದು 
ಕರೆಯಲಾಗದು''. “ಸಂಜಯ್‌ ಗಾಂಧಿಯವರಿಗೆ ಕಾರ್ಯಾನೆಯನ್ನು ನಡೆಸಲು 
ಸಾಧ್ಯವಾಗದಿದ್ದರೂ ಆತ ದೇಶವನ್ನು ಯಶಸ್ವಿಯಾಗಿ ನಡೆಸುವಂತೆ ತೋರುತ್ತಿದೆ”. ಲೇಖನ 
ಕೊನೆಗೊಂಡದ್ದು ಈ ಮಾತುಗಳೊಂದಿಗೆ; “ಸಂಜಯ್‌ ಗಾಂಧಿಗೆ ಆತನ ತಾಯಿಗಿಂತಲೂ 
ಹೆಚ್ಚು ಟೀಕಾಕಾರರಿದ್ದಾರೆ.' ಇವನ್ನೆಲ್ಲ ಮಾಡಲು ಸಂಜಯ್‌ಗೆ ಯಾವ ಅಧಿಕಾರವಿದೆ? 
ಎಂಬುದು ಇವರೆಲ್ಲರ ಪ್ರಶ್ನೆ. ಇದಕ್ಕೆ ಪ್ರತಿಯಾಗಿ ನಾನು ಅವರನ್ನೇ ಕೇಳುತ್ತೇನೆ. “ಸಂಜಯ್‌ 
ಮಾಡುತಿರುವುದೆಲ್ಲವೂ ಸಾಮಾನ್ಯ ಜನರಿಗಾಗಿ ಹಾಗೂ ಈ ಮೂಲಕ ದೇಶಕ್ಕಾಗಿ ಎಂಬುದನ್ನು 
ನೀವು ಒಪ್ಪತ್ತೀರೆಂದು'' ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಜನಸಂಖ್ಯೆಯ ನಿಯಂತ್ರಣ, 
ಅರಣ್ಯಗಳ ರಕ್ಷಣೆ, ಲಂಚರುಷುವತ್ತುಗಳಿಗೆ ತಡೆ ಇವೆಲ್ಲದರ ಅಗತ್ಯವಿರಲಿಲ್ಲವೇ? ಇವೆಲ್ಲವನ್ನೂ 
ಸಾಕಾರಗೊಳಿಸುತ್ತಿರುವ ವ್ಯಕ್ತಿಯ ಬಗ್ಗೆ ಏಕೆ ಗೊಣಗಾಡುತ್ತೀರಿ? ಸಂಜಯ್‌ ತಮ್ಮ ಎಳೆಯ 
ಹೆಗಲ ಮೇಲೆ ಭಾರೀ ಹೊರೆಯನ್ನೇ ಹೊತ್ತಿದ್ದಾರೆ. ಅವರು ಸಾಗಬೇಕಾದ ಹಾದಿ ದೀರ್ಫವಷ್ಟೇ 
ಅಲ್ಲ ದುಸ್ತರವಾದ್ದು. ಆತನ ದಾರಿಯಲ್ಲಿ ನಾಳೆ ಸಿಪ್ಪೆಗಳನ್ನು ಎಸೆಯದಿರಿ. ಸಮೃದ್ಧ ಹಾಗೂ 
ಸಂತಸದಾಯಕ ಭಾರತದ ಗುರಿಯನ್ನು ತಲುಪುವತ್ತ ಅವನಿಗೆ ನೆರವಾಗಿ ನಾವು ವಯಸ್ಸಾದ 
ತಲೆಮಾರಿನವರು ಕೇವಲ ಕನಸುಗಳ ಬಗ್ಗೆ ಕನವರಿಸುತ್ತೇವೆ. ದೂರದೃಷ್ಟಿಯುಳ್ಳ ನಮ್ಮ 
ಯುವಕರು ಅವನ್ನು ಸಾಕಾರಗೊಳಿಸಲಿ'”. 


ಈ ಕೊನೆಯ ಪ್ಯಾರಾವನ್ನು ದಪ್ಪ ಅಕ್ಷರಗಳಲ್ಲಿ ಮುದ್ರಿಸಲಾಗಿತ್ತು. ಸಂಜಯ್‌ 
ಅವರ ಪ್ರಗತಿಯ ಬಗ್ಗೆ ಇರಬಹುದಾದ ಗುಮಾನಿಗಳನ್ನು ಹೋಗಲಾಡಿಸುವಂತೆ ಅವರ 
ಜನ್ಮ ಕುಂಡಲಿಯನ್ನು ಪ್ರಕಟಿಸಿದ್ದರು. 


“ನಿಮಗೆ (ಸಂಜಯ್‌ಗೆ) ಕ್ರೀಡಾ ಮನೋಭಾವವಿದ್ದು ಮೇಲೇರುವ ಹಂಬಲವಿದೆ. 
ದಿಟ್ಟತನವಿದೆ. ಆದರೆ ಅತ್ಯಂತ ಹಿರಿಯ ಸಾಧನೆಗಳು 1976 ರಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. 
ಅದೇ ಕಾಲಕ್ಕೆ (ನಿಂದಿಸುವ) ನಾಲಗೆಗಳು ನಿಮ್ಮನ್ನು ಕಾನೂನು ಪ್ರಕರಣಗಳಲ್ಲಿ ಅಥವಾ 
ದೋಷಾರೋಪಣೆಗಳಲ್ಲಿ ಸಿಲುಕಿಸಬಹುದು. ಆದರೆ ನೀವದನ್ನು ಎದುರಿಸಬಲ್ಲಿರಿ”. (ಬೆಜನ್‌ . 
ದಾರುವಾಲಿಯಾ-ಓರಿಯಂಟ್‌ ಪೇಪರ್‌ ಬ್ಯಾಕ್‌) 


ಮೂರು ತಿಂಗಳ ನಂತರ ಇಲಸ್ಟೇಟೆಡ್‌ ವೀಕ್ಷಿ ಆಫ್‌ ಇಂಡಿಯಾ “ಸಂಜಯ್‌, 


ಮೇನಕಾ ಇಡೀ ಮಹಾರಾಷ್ಟ್ರವನ್ನೇ ಜಯಿಸಿದ್ದಾರೆ.” ಎಂಬ ಶೀರ್ಷಿಕೆಯ ಕೆಳಗೆ ಎರಡು 


ಪುಟಗಳ ತುಂಬಾ ಚಿತ್ರಗಳನ್ನು ಪ್ರಕಟಿಸಿತು. ಈ ಚಿತ್ರಗಳು ಸಂಜಯ್‌ ಕಾಂಗೆಸ್‌ (ಐ) 
ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಿರುವುದನ್ನು ಕೊಳಗೇರಿಗಳಿಗೆ ಭೇಟಿ ನೀಡಿದ್ದನ್ನು 
ಹಾಗೂ 19 ವರ್ಷದ ಮೇನಕಾ ಆನಂದ್‌ ಅವರನ್ನು ನಂದೆಡ್‌ನ ಭಾರೀ ಗುರುದ್ದಾರದಲ್ಲಿ 
ಸಿಖ್‌ ಪಂಥದ ಶಾಸ್ತ್ರ ವಿಧಿಗಳಿಗೆ ಅನುಗುಣವಾಗಿ ವಿವಾಹವಾದದ್ದನ್ನು ಬಿಂಬಿಸುತ್ತಿದ್ದವು. 
ಮುಖ್ಯ ಪಠ್ಯದಲ್ಲಿ “ಜಯ್‌ ತನ್ನ ನೇರನುಡಿ ಹಾಗೂ ವಸ್ತು ನಿಷ್ಠ ನಿಲುವಿನಿಂದಾಗಿ 
ಮಹಾರಾಷ್ಟ್ರದ ಮನಗೆದ್ದಿದ್ದಾರೆ. ಮೇನಕಾ ತನ್ನ ಬೆಡಗು ಹಾಗೂ ಮೋಹಕ ವ್ಯಕ್ತಿತ್ವದ ಮೂಲಕ 
(ಇದನ್ನು ಸಾಧಿಸಿದ್ದಾರೆ) ಎಂದು ಬರೆಯಲಾಗಿತ್ತು. “ಸಂಪಾದಕರ ಪುಟ”ದಲ್ಲಿ ಕುಷ್ಟಂತ್‌ 
ಸಿಂಗ್‌ರು ದಂಪತಿಗಳ ಈ ಭೇಟಿಯನ್ನು ಕುರಿತು ಪ್ರಶಂಸಾರ್ಹ ನುಡಿಗಳನ್ನಾಡಿದ್ದರು. ಸಂಜಯ್‌ 
ಗಾಂಧಿ “ತಮ್ಮ ರಾಜಕೀಯ ನಾಯಕತ್ವಕ್ಕೆ ಹೊಸ ಆಯಾಮವನ್ನು ದೊರಕಿಸಿಕೊಂಡಿದ್ದಾರೆ”' 
ಎಂದ ಅವರು “ಏಕೆಂದರೆ ಅವರಿಗೆ ಸಂಶಯಗ್ರಸ್ತ ಅಥವಾ ಬಾಲಬಡುಕರಿಲ್ಲ. ಅವರಿಗೆ 
ಯಾವುದೇ ದುರ್ವಸನಗಳಿಲ್ಲ. ಅವರದ್ದು ಸರಳ ಜೀವನ. ಮಿತಭಾಷಿ ಪ್ರಾಮಾಣಿಕವಾಗಿ 
ಮತ್ತು ನೇರವಾಗಿ ಮಾತಾಡಬಲ್ಲರು. ಅವರ ಮಾತು ಬಿಸಿಗಾಳಿಯನ್ನು ಉಗುಳುವುದಿಲ್ಲ 
ಕ್ರಿಯಾಶೀಲತೆಯಿಂದ ಕೂಡಿರುತ್ತದೆ. ಅವರು ದೆಹಲಿಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. 
ಅವರಿಂದಾಗಿ ದೇಶದ ಯುವ ಜನರಲ್ಲಿ ವಿದ್ಯುತ್‌ ಸಂಚಾರವಾಗಿದೆ. ಹಾಗೂ ಅವರ ಶಕ್ತಿಯನ್ನು 
ಕ್ರಿಯಾಶೀಲ ಕೆಲಸಗಳಿಗಾಗಿ ಬಳಸಿಕೊಳ್ಳಬೇಕಾಗಿದೆ. ಎಲ್ಲೆಡೆ ಅವರು ಕಾಂಗ್ರೆಸ್ಸಿಗರನ್ನು 
ಜಾಗೃತಗೊಳಿಸಿ ಅವರನ್ನು ಕರ್ತವ್ಯಪರರನ್ನಾಗಿಸಿದ್ದಾರೆ. ಆಡಳಿತ ಕಾಂಗ್ರೆಸ್‌ ಪಕ್ಷ ಕಳೆದ . 
ಐದು ವರ್ಷಗಳಲ್ಲಿ ಮಾಡಲಾಗದಿದ್ದನ್ನು ಯುವ ಕಾಂಗ್ರೆಸ್‌ ಎರಡೇ ವರ್ಷಗಳಲ್ಲಿ ಸಾಧಿಸಿದೆ. 
ಎಲ್ಲಕ್ಕಿಂತಲೂ ಮಿಗಿಲಾಗಿ ಪಕ್ಷವನ್ನು ಅದರ ಕೆಡಕುಗಳಿಂದ ವಿಮುಕ್ತಗೊಳಿಸಿ ಅದನ್ನು 
ಸ್ವಚ್ಛಗೊಳಿಸುವಂಥ ಅಷ್ಟೇನೂ ಸಂತಸದಾಯಕ ಹೊಣೆಯಲ್ಲದ ಕೆಲಸವನ್ನು ನಿರ್ವಹಿಸಿದಂಥ 
ಮೊದಲ ಕಾಂಗ್ರೆಸ್‌ ಮುಖಂಡರಾಗಿದ್ದಾರೆ. ಸಂಜಯ್‌ಗೆ. ಹೆಚ್ಚು ಶಕ್ತಿಯೊದಗಲಿ! 


| ಅನಂತರದ ಕೆಲವೇ ದಿನಗಳಲ್ಲಿ ಸಂಪಾದಕರು ತಮ್ಮ ಭಾವನೆಗಳನ್ನು ಎಷ್ಟರಮಟ್ಟಿಗೆ 

ಇತರರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗಿದೆ ಎಂಬುದನ್ನು ಪರೀಕ್ಷಿಸುವಂಥ ಕಾಲ ಬಂದಿತ್ತು. 
ಜನವರಿ 1977ರಲ್ಲಿ ಶ್ರೀಮತಿ ಗಾಂಧಿಯವರು ಚುನಾವಣೆಗಳನ್ನು ಘೋಷಿಸಿದರು. 
ಬಂಧನದಿಂದ ಬಿಡುಗಡೆ ಹೊಂದಿದ ಅವರ ವಿರೋಧಿಗಳು ಜನತಾಪಕ್ಷವನ್ನು ರಚಿಸಲು 
ಒಟ್ಟುಗೂಡಿದರು. ಇಲಸ್ಟ್ರೇಟೆಡ್‌ ವೀಕ್ಲಿ ಆಫ್‌ ಇಂಡಿಯಾದ ಜನವರಿ 23ರ ಸಂಚಿಕೆ ಈ 
ಮಧ್ಯೆ “ವರ್ಷದ ಅತ್ಯುತ್ತಮ ಭಾರತೀಯ'' ಎಂಬುದಾಗಿ ಸಂಜಯ್‌ ಅವರಿಗೆ ಓದುಗರು 
ಮತ ನೀಡಿದ್ದಾರೆ ಎಂಬ ಸುದ್ಧಿಯನ್ನು ಪ್ರಕಟಿಸಿತು. ಆದರೆ ಚುನಾವಣೆಯ ಪ್ರಸಾರ 


(ಶೂದ್ರ) (13) 


ಆರಂಭಗೊಂಡಂತೆ ಬೆಳಕಿಗೆ ಬಂದದ್ದು ವೀಕ್ಷಿಯ ಓದುಗರು ಭಾರತದ ಜನತೆಯ ನಂಬಲರ್ಹ 
ಗುಂಪೂಂದನ್ನು ಪ್ರತಿನಿಧಿಸುವುದಿಲ್ಲ ಎಂಬುದು. ದ ದೆಹಲಿಯಲ್ಲಿ ಸಂಜಯ್‌ ಗಾಂಧಿ ಆರಂಭಿಸಿದ್ದ 
ಕೊಳಚೆ ನಿರ್ಮೂಲನಾ ಕಾರ್ಯಕ್ರಮಗಳು ತೀವ್ರ ಬೇಗುದಿಯನ್ನು ಉಂಟು ಷಡ 
ಉತ್ತರ ಭಾರತದುದ್ದಕ್ಕೂ ಸಂಜಯ್‌ ರ ಉತ್ತೇಜನದಿಂದಾಗಿ ನಡೆದಿದ್ದ ಖಡ್ಡಾಯ ಸಂತಾನಹರಣ 
ಚಿಕಿತ್ಸೆಗಳು ಪ್ರಮುಖ ಚುನಾವಣಾ ವಿಷಯವಾಗಿತ್ತು. ಪ್ರಜಾಪ್ರಭುತ್ವವನ್ನು ಹ ಹಾಗೂ 
ವಿಮೋಚನೆಯನ್ನು ಬೆಂಬಲಿಸುವ ಎಲ್ಲ ಸಂಘ ಸಂಸ್ಥೆಗಳೂ ದೇಶದ ಎ ಲ್ಲೆಡೆ ಹಬ್ಬಿದ್ದ ಭಯಾನಕ 
ವಾತಾವರಣ ಹಾಗೂ ಸ್ವಾತಂತ್ರ ಜಿ ಹರಣಕ್ಕೆ ಸಂಜಯ್‌ ಗಾಂಧಿಯೇ ಕಾರಣ ಎಂಬ 
ತೀರ್ಮಾನಕ್ಕೆ ಬಂದಿದ್ದವು. 


ಫೆಬ್ರವರಿ 20, 1977 ರ ಸಂಚಿಕೆಯಲ್ಲಿ ವೀಕ್ಷಿ “ಯುವ ಕಾಂಗೆಸ್‌ ಶಕ್ತಿ” ಎಂಬ 
ಸುದೀರ್ಫ ಲೇಖನವನ್ನು ಪ್ರಕಟಿಸಿತು. ಈ ಸಂಬಂಧ ಪ್ರಕಟಗೊಂಡ ಚಿತ್ರದಲ್ಲಿ ಸಂಜಯ್‌ 
ಅವರನ್ನು ಜನರ ಮನವೊಲಿಸುವ ವಿವಿಧ ಭಂಗಿಗಳಲ್ಲಿ ತೋರಿಸಲಾಗಿತ್ತು. ನೆರೆದಿದ್ದ ಜನರಿಗೆ 
ತೆರೆದ ಜೀಪ್‌ನಲ್ಲಿದ್ದ ಸಂಜಯ್‌ “ನಮಸ್ತೆ'' ಎನ್ನುತ್ತಿರುವುದು ಯುವ ಕಾಂಗ್ರೆಸ್‌ 
ಸಭೆಯೊಂದರಲ್ಲಿ ಆತನನ್ನು ಅವರ ತಾಯಿಗೆ ಔಪಚಾರಿಕವಾಗಿ ಪರಿಚಯಿಸುತ್ತಿರುವುದು 
ಅವರೇ ವೇದಿಕೆಯಿಂದ ಮಾತನಾಡುತ್ತಿರುವುದು ಮುಂತಾದವು. ಇದಕ್ಕೆ ಸಂಬಂಧಿಸಿದ 
ಲೇಖನವನ್ನು ಸಂಪಾದಕರೇ ಬರೆದಿದ್ದರು. “ಚುನಾವಣೆಗಳಲ್ಲಿ ಸಂಜಯ್‌ ಗಾಂಧಿಯವರೇ 
ಮುಖ್ಯ ವಿಷಯ. ಆತನ ಅಧಿಕಾರ ಶೈಲಿಯ ಬಗ್ಗೆ ಗುಸುಗುಸು ಮಾತುಗಳಿವೆ. ಪೂರ್ವಗಹಗಳಿವೆ. 
ವಾತಾವರಣವನ್ನು ತಿಳಿಯಾಗಿಸಿ ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಪ್ರಶ್ನಿಸಿಕೊಳ್ಳಬೇಕಾಗಿದೆ. 
ನಮಗೆ ಸಂಜಯ್‌ ಗಾಂಧಿ ಬೇಕೇ ಅಥವಾ ಬೇಡವೇ?” 


ಕುಷ್ಟಂತ್‌ ಸಿಂಗ್‌ರಿಗೆ ಸಂಜಯ್‌ ಗಾಂಧಿಯವರ ಸಾಧನೆಯ ಬಗ್ಗೆ ತಾವು ಬರೆದದ್ದನ್ನು 
ಸಮರ್ಥಿಸಿಕೊಳ್ಳಬೇಕಿತ್ತು. “ಸಂಜಯ್‌ ಭಾರತದ ಸಮಸ್ಯೆಗಳಲ್ಲೆಲ್ಲ ಅತ್ಯಂತ ಕ್ಷಿಷ್ಟಕರವೆನ್ನಿಸಿದ 
ಜನಸಂಖ್ಯೆ ನಿಯಂತ್ರಣವನ್ನು ಕೈೆಗೆತ್ತಿಕೊಂಡಿದ್ದಾರೆ''. 

| ೨; ನ 


ಸಂಜಯ್‌ ಅವರನ್ನು ಹೆಗ್ಗಳಿಸುವ ಸಂದರ್ಭದಲ್ಲಿ ಕುಷ್ಟಂತ್‌ ಸಿಂಗ್‌ರು ನಾವು 
ಈ ಹಿಂದೆ ಬಣ್ಣ ಬಣ್ಣದ ಮಣಿಗಳನ್ನೆಣಿಸುತ್ತಿದ್ದ ರಾಜಕುಮಾರಿ ಅಮೃತ್‌ಕೌರ್‌ರಂಥ 
ಅವಿವಾಹಿತೆಯನ್ನು ಆರೋಗ್ಯ ಸಚಿವರನ್ನಾಗಿ ಹೊಂದಿದ್ದೆವು. ಅನಂತರ ಟ್ರಾನ್ಸಿಸ್ಟರ್‌ ಮುಂತಾದ 
ತೋರಿಕೆಯ ವಸ್ತುಗಳ ಮೂಲಕ ನಮ್ಮನ್ನು ಗಲಿಬಿಲಿಗೊಳಿಸಿದ ಚಂದ್ರಶೇಖರ್‌ ಇದ್ದರು. 
ತಮ್ಮ ಹಳಸಿದ ಜಾಣತನ ಮತ್ತು ಅಂಕಿ ಅಂಶಗಳಿಂದ ನಮ್ಮನ್ನು ತಲಪಲು ಯತ್ನಿಸಿ 
ಕರಣ್‌ ಸಿಂಗ್‌ ಇದ್ದರು. ಇವರೆಲ್ಲರಿಂದಾಗಿ ನಾವು ಸಾಧಿಸಿದ್ದು ಅತ್ಯಲ್ಪ. ಶಿಶು ಜನನದ 


ಶ್ರಿ 


| 
ಸಂಖ್ಯೆ ಮೇಲೇರುತ್ತ ತಲೀ ಹೋಯಿತು. ಅದು ತಲೆ ತಿರುಗಿಸುವಂಥ ಎತ್ತರಕ್ಕೆ ಬೆಳೆಯತೊಡಗಿತು. 


ಇದು ಸಾಧ್ಯವಾದ್ದು ಸಂಜಯ್‌ ಗಾಂಧಿಯವರಿಂದ. ಇದನ್ನು ನಡೆಸಲು ಅವರಿಗೆ ಯಾವುದೇ 
ಅಧಿಕಾರವಿರಲಿಲ್ಲವಾದರೂ ಅವರದನ್ನು ಮಾಡಿ ತೋರಿಸಿದರು. 


1 


ಸಂಪಾದಕರು ಈ ಸಂದರ್ಭದಲ್ಲಿ ದೋಷಗಳು ನಡೆದಿವೆ ಎಂಬ ಮಾತನೇ 


ಸಂತಾನಹರಣ ಚಿಕಿತ್ತೆಗಳನ್ನು-ನಡೆಸಲಾಯಿತು. ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಿಕೆಯರಿಂದ 
ಸಣ್ಣ ಕುಟುಂಬವನ್ನು ಹೊಂದುವ ನ್ಯಾಯಯುತ ಹಕ್ಕನ್ನೇ ಹೇಗೆ ಕಸಿದುಕೊಳ್ಳಲಾಯಿತು 
ಮುಂತಾದ ಕಥೆಗಳನ್ನು ಮುದುಕಿಯರ ಬಾಯಿಂದ ಕೇಳಿರಬಹುದು. ಎಚ್ಚರಿಕೆಯಿಂದ ಇವನ್ನು 


ಪರಿಶೀಲಿಸಿದರೆ ಇವುಗಳಲ್ಲಿ ಸತ್ಯವೇ ಇಲ್ಲದಿರುವುದು ನಿಮಗೇ ಗೋಚರವಾಗುತದೆ. 


ನಿಜಾಂಶವನ್ನು ತಿಳಿದುಕೊಳ್ಳದೆಯೇ ಕಥೆಗಳನ್ನು ಹುಟ್ಟಿಸುವುದು ಜನ ಪ್ರವೃತ್ತಿಯಾದ್ದಂಿಂದ 
ಇಂಥ ಕಥೆಗಳು ಚಾಲ್ತಿಗೆ ಬರುತ್ತವೆ. ಇಲ್ಲಿ ಒತ್ತಾಯವಿ ವಿದ್ದರೂ ನಿಜವಾಗಿ ಯಾವುದೇ ಹಿಂಸೆ 


ಅಥವಾ ಮಧ್ಯಸಿಕೆ ಇರಲಿಲ್ಲ. ಇಂಥ ಒತ್ತಾಯವಿರಲೇಬೇಕು. ಅದಿನ್ನೂ ಹೆಚ್ಚಾಗಬೇಕು. 


ಸಮಾಜಕ್ಕೆ ತಾವು ಸಲ್ಲಿಸಬೇಕಾದ ನಸ್ಯ ನ್ನುಪೂ ಸಲು ನಿರಾಕರಿಸುವವರಿಗೆ ತ್ರ ವಿಂಗ್‌ 
ಲೈಸೆನ್ಸ್‌, ರೇಶನ್‌ ಕಾರ್ಡ್‌, ಹುದೆಗಳು ಬಡಿಗಳು ಅಥವಾ ಕಡಿಮೆ ವೆಚದ ಮನೆಗಳನು 
2) (4 4 ` Ko ಎವಿ ಚ 
ನೀಡಕೂಡದು 


| ಸಂಜಯ್‌ ಗಾಂಧಿಯವರ ಇನ್ನಿತರ ಕಾರ್ಯಕ್ರಮಗಳನ್ನು ಹೀಗೆಯೇ ರಂಗುರಂಗಾಗಿ 
ಚಿತ್ರಿಸಲಾಯಿತು. “ಬುಲ್‌ ಡೋಜರ್‌ಗಳ ಬಗ್ಗೆ ದೊಡ್ಡ ಕೋಲಾಹಲವೇ ಎದ್ದಿದೆ'' 
ಸಂಪಾದಕರೆಂದರು. “ಏನೇ ಆಗಲಿ ನಗರಗಳನ್ನು EE 
ಕೊಳಗೇರಿಗಳನ್ನು ನಿರ್ಮೂಲಗೊಳಿಸಲಾಗಿದೆ. ಕೊಳಚೆ ಮಯವಾಗಿದೆ. ಇವೆಲ್ಲವನ್ನೂ 
ಮಾಡಿದವರು ಸಂಜಯ್‌ ಗಾಂಧಿ. ಅವರಿಗೆ ಇವೆಲ್ಲವನ್ನೂ ಮಾಡಲು ಅಧಿಕಾರವಿಲ್ಲದಿರ 
ಬಹುದು. ಆದರೂ ಇವನ್ನೆಲ್ಲ ಮಾಡಿ ತೋರಿ ಸಿದ್ದಾರೆ. ಕಳ್ಳ ಸಾಗಾಣಿಕೆದಾರರು ಮತ್ತು 
ತೆರಿಗೆಗಳ್ಳರನ್ನು ದಸ್ತಗಿರಿ ಮಾಡಲಾಗಿದೆ.” “ ಈ ಜನರಿಗೆ ಪಾಠ ಕಲಿಸುವಲ್ಲಿ ಸಂಜಯ್‌ 
ಗಾಂಧಿಯವರ ಪಾತ್ರವಿದೆ. ಅವರಿಗೆ ಇದನ್ನು ಮಾಡುವ ಅಧಿಕಾರವಿಲ್ಲದಿರಬಹುದು. ಆದರೆ 
ಇದನ್ನವರು ಸಾಧಿಸಿದ್ದಾರೆ”. 


ಆದರೆ ಅಯ್ಯೋ! ಬುಲ್‌ ಡೋಜರ್‌ಗಳನ್ನು ಹೇಗೆ ಬಳಸಿಕೊಳ್ಳಲಾಯಿತು 
ಎಂಬುದನ್ನು ಕಂಡಿದ್ದ ಜನರಿದ್ದರು. (ಅವಕ್ಕೆ ದಾರಿಯನ್ನು ಮಾಡಿಕೆ ಇಟ್ಟವರೂ ಇದ್ದರು) 


ತ್ತ 15) 


—— 
ಸಂತಾನನಿಯಂತ್ರಣಕ್ಕೆ ಅನುಸರಿಸಲಾದ ವಿಧಾನಗಳನ್ನು ಅಸಹನೆಯಿಂದ ಪ್ರಶ್ನಿಸುವ ಜನರಿದ್ದರು. 
ಸಂತಾನ ನಿರೋಧ ಚಿಕಿತ್ಸೆಯ ಹೆಸರಿನಲ್ಲಿ ಎಂಥುವು ಭೀಕರ ಘಟನೆಗಳು ನಡೆದಿವೆ ಎಂಬುದರ 
ಬಗ್ಗೆ ನಿಜ ನುಡಿಯಬಲ್ಲ ಜನರಿದ್ದರು. ಚುನಾವಣೆಗಳು ಕುಷ್ಟಂತ್‌ ಸಿಂಗ್‌ರೇ ಗುರುತಿಸಿದ್ದಂತೆ 
ಸಂಜಯ್‌ ಗಾಂಧಿಗೆ ನೀಡಲಾಗುವ ಮತವಾಗಿತ್ತು. ತಾಯಿಯಂತೆಯೇ ಸಂಜಯ್‌ ಗಾಂಧಿಯೂ 
ತಾವು ಸ್ಪರ್ಧಿಸಿದ್ದ ಸ್ಥಾನವನ್ನು ಕಳೆದುಕೊಂಡರು. ಒಟ್ಟಾರೆ ಆಡಳಿತ ಕಾಂಗ್ರೆಸ್‌ ಪಕ್ಷವೇ 
ಗಣನೀಯವಾಗಿ ಸೋಲನ್ನು ಅನುಭವಿಸಿತ್ತು. 
ದತ 

ಜನಾನುರಾಗಿಯಾದ ಹಾಗೂ ಪ್ರಭಾವಿತರೆನಿಸಿದ ಸಂಪಾದಕರೊಬ್ಬರು ಯಾವ 
ವಿಧವಾಗಿ ತಮ್ಮ ಪತ್ರಿಕೆಯನ್ನು ಸಂಜಯ್‌ ಗಾಂಧಿಯವರ ಮುಖವಾಣಿಯನ್ನಾಗಿಸಿದರು. 
ಎಂಬುದನ್ನು ನಾವು ಕಂಡಿದ್ದೇವೆ. ಇದಕ್ಕೆ ಕಾರಣಗಳನ್ನು ಹುಡುಕ ಹೊರಟಾಗ ಆರು ಸಾಧ್ಯತೆಗಳು 
ಹೊಳೆಯುತ್ತವೆ. 


ಮೊಟ್ಟಮೊದಲನೆಯದಾಗಿ ಸಂಸ್ಕೃತಿಯಿಂದ ಉಂಟಾಗಬಹುದಾದ ಪ್ರಭಾವವನ್ನು 
ಗಮನಿಸಿ ತನ್ನ ಸಮುದಾಯಕ್ಕೆ ಬದ್ಧವಾಗಿರುವ ಹಾಗೂ ಅದರ ಇತಿಹಾಸಕಾರನಾದ 
ವ್ಯಕ್ತಿಯೊಬ್ಬನಿಗೆ ಸಂಜಯ್‌ ಗಾಂಧಿ ಸಿಖ್‌ ಕೋಮಿಗೆ ಸೇರಿದ ತರುಣಿಯನ್ನು ವಿವಾಹವಾಗಿದ್ದು 
ಅತಿ ಮಹತ್ವದ ವಿಷಯವೆನ್ನಿಸಿರಬಹುದು. ನವದೆಹಲಿಯನ್ನು ನಿರ್ಮಿಸುವಲ್ಲಿ ಬಹಳಷ್ಟು 
ಕಾರಣರಾಗಿದ್ದ ತಮ್ಮ ತಂದೆ ಸರ್‌ ಸೋನಾಸಿಂಗ್‌ ದೆಹಲಿಯಲ್ಲಿ ವಾಸವಾಗಿದ್ದರು ಹಾಗೂ 
ತಮ್ಮದೇ ಜೀವನದ ಬಹುಭಾಗ ದೆಹಲಿಯಲ್ಲಿ ಕಳೆದಿದೆ ಎಂಬ ಅರಿವಿದ್ದ ವ್ಯಕ್ತಿಗೆ ಸಂಜಯ್‌ 
ರಾಜಧಾನಿಯನ್ನು ಸ್ವಚ್ಛಗೊಳಿಸುವ ರೀತಿ ಹೆಚ್ಚುಗಾರಿಕೆಯೆನ್ನಿಸಿರಬೇಕು. 

ಎರಡನೆಯದಾಗಿ ತಾತ್ತ್ವಿಕ ವಿಷಯಗಳ ಬಗೆಗಿನ ಸಾಮಾಪ್ಯ ಕುಷ್ಟಂತ್‌ ಸಿಂಗ್‌. 
ಪ್ರಕೃತಿ ಪ್ರೇಮಿ. ಮರಗಳು ಹಾಗೂ ಹಕ್ಕಿಗಳ ಬಗ್ಗೆ ತಿಳಿವಳಿಕೆಯನ್ನು ಹೊಂದಿರುವಂಥವರು. 


೩ 


ಕೈಗೆತ್ತಿಗೊಂಡ ಸಂಜಯ್‌ರ ಕಾರ್ಯಕ್ರಮ ಇದರ ಮನಸ್ಸನ್ನು ತಟ್ಟಿತು. ಇನ್ನಿತರ ಅನೇಕ 


ಇನ್ನಿತರ ರಾಜಕಾರಣಿಗಳಿಂದ ಸಂಕೀರ್ಣವಾಗಿ ಅನಾದರಣೆಗೊಳಗಾಗಿದ್ದ ಇಂಥ ಕಾರ್ಯವನ್ನು 


ಭಾರತೀಯರಂತೆಯೇ ಇವರೂ ಜನಸಂಖ್ಯೆಯ ನಿಯಂತ್ರಣ ಅತ್ಯಂತ ಗುರುತರವಾದ ಪ್ರಶ್ನೆ 
ಎಂಬುದಾಗಿ ಬಗೆದಿದ್ದರು. | 


ಮೂರನೆಯದಾಗಿ ಇಲ್ಲಿ ವೈಯಕ್ತಿಕ ಅಂಶವೂ ಇದೆ. ಸಂಜಯ್‌ ಹಾಗೂ ಮೇನಕಾ 
ಈ ಸಂಪಾದಕರನ್ನು ಪೋಷಿಸಿದ್ದರು. ಅಧಿಕಾರದ ಹೊರಗುಳಿದಿರುವ ಅನೇಕರಂತೆ ಕುಷ್ಟಂತ್‌ 
ಸಹ ಅಧಿಕಾರದಲ್ಲರುವವರ ಪ್ರಶಂಸೆಗೆ ಈಡಾಗಿದ್ದರು. ಕುಷ್ಟಂತ್‌ಸಿಂಗ್‌ರು ಧಾರಾಳಿ. ತಟ್ಟನೆ 


A 


ಪ್ರತಿಕ್ರಿಯಿಸಬಲ್ಲಂಥವರು. ಅತ್ಯುತ್ತಮವಾದದ್ದಕ್ಕೆ ತಲೆಬಾಗುವಂಥವರು. ಅನೇಕ ಸಂದರ್ಭಗಳಲ್ಲಿ 
ಅವರು ನಮಗೆ ಪರಿಚಯವಿರುವ ಕೃತಿಗಳನ್ನೇ ಅಲ್ಲದೆ ತಮಗೆ ಇಷ್ಟವಾದ ವ್ಯಕ್ತಿಗಳ ಕೃತಿಗಳನ್ನು 
ಗೊತ್ತಿದ್ದೋ ಗೊತ್ತಿಲ್ಲವೋ ಪ್ರಚುರಗೊಳಿಸುವುದನ್ನು ನಾವು ಕಂಡಿದ್ದೇವೆ. ಅನೇಕ ವರ್ಷಗಳ 
ಹಿಂದೆ ಅವರು ತಮ್ಮ ಬೆರಳಚ್ಚು ಯಂತ್ರವನ್ನು ನಿರಾದ್‌ ಚೌಧರಿಯವರಿಗೆ ನೀಡಿ 
ಟೀಕೆಗೊಳಗಾಗಿದ್ದರೂ ಈ ಬಂಗಾಳಿ ಲೇಖಕರನ್ನು ಸಮರ್ಥಿಸಿದ್ದರು. ಅವರ. ಕಾಲಂಗಳು 
ಅವರಿಗೆ ಕಳಿಸಿಕೊಡಲಾದ ಪುಸ್ತಕಗಳ ಬಗ್ಗೆ (ಅವರದನ್ನು ಓದಿರಲೇ ಬೇಕೆಂದೇನಿಲ್ಲ) 
ಶಿಫಾರಸ್ಸುಗಳಿಂದ ತುಂಬಿರುತ್ತವೆ. ತೀರಾ ಇತ್ತೀಚಿನವರೆಗೆ ಅರುಣ್‌ ಶೌರಿಯವರ ಹೊಸ 
ಪುಸ್ತಕವೊಂದು ಕುಷ್ಟಂತ್‌ರ ಪ್ರಶಂಸೆಗೆ ಪಾತ್ರವಾಗುತ್ತವೆ ಎಂಬುದು ಖಾತ್ರಿಯಾಗಿತ್ತು. ಕಾರಣ 
ಕುಷ್ಟಂತ್‌ರು ಅರುಣ ಶೌರಿಯವರನ್ನು ಅವರ ಬಾಲ್ಕದಿಂದಲೂ ಬಲ್ಲವರು. (ಆದರೆ ಇತರರ 
ಟೀಕೆಗಳಿಂದ ಜಾಗೃತಗೊಂಡ ಸರ್ದಾರರು ಶೌರಿಯವರು ಬರೆದದ್ದನ್ನು ಓದಲಾರಂಭಿಸಿ 
ಸೂಕ್ತವಾಗಿ ಪ್ರತಿಕ್ರಿಯಿಸಿದ್ದರು). ಕುಷ್ಟಂತ್‌ ಸಿಂಗ್‌ರ ಇಂಥ ಪ್ರವೃತ್ತಿಯಿಂದಾಗಿಯೇ 
ಕೊನೆಯವರೆಗೂ ಅವರು ಸಂಜಯ್‌ ಗಾಂಧಿಯವರೊಂದಿಗೆ ಸ್ನೇಹವನ್ನು ಉಳಿಸಿಕೊಂಡಿದ್ದರು. 
ಅವರನ್ನು ಬೆಂಬಲಿಸಿದ್ದಕ್ಕೆ ಇದೂ ಒಂದು ಕಾರಣ. 


ನಾಲ್ಕನೆಯ ಕಾರಣವೆಂದರೆ ಮಧ್ಯ ವಯಸ್ಸಿನವರಿಗೆ ಯುವಕರ ಬಗ್ಗೆ ಮಾನಸಿಕವಾಗಿ 
ಆಕರ್ಷಣೆಯಿರುತ್ತವೆ. ತಮ್ಮ ಪರಿಸ್ಥಿತಿ ಅಥವಾ ಮನೋಭಾವದಿಂದಾಗಿ ತಾವು 
ಸಾಧಿಸಲಾರದ್ದನ್ನು ಯುವಕರು ಸಾಧಿಸಬಹುದೆಂಬ ಭರವಸೆ ಇರುತ್ತದೆ. “ತಲೆ ಕ್ರಮೇಣ 
ಬೊಕ್ಕವಾಗುತ್ತಿದ್ದರೂ ಈತ ಅತ್ಯಂತ ಆಕರ್ಷಕ ವ್ಯಕ್ತಿ” ಎಂಬುದಾಗಿ ಹೇಳಿ “ಹಿಡಿದ ಕೆಲಸವನ್ನು 
ಮಾಡಿ ಮುಗಿಸಬಲ್ಲ ಸಾಮರ್ಥ್ಯದ” ಸಂಜಯ್‌ನನ್ನು ಕುರಿತು ಅವರು ಮೆಚ್ಚುಗೆಯನ್ನಾಡಿದ್ದರು. 
“ಈತನಿಗೆ ಕಡುಕಪ್ಪಿನ ತೀಕ್ಷ್ಣವಾದ ಪ್ರಾಮಾಣಿಕ ಕಣ್ಣುಗಳಿವೆ” ಇಲ್ಲಿ ಲೇವಡಿಗಾಗಿ 
ಹೇಳುವುದಾದರೆ ಸಂಪಾದಕರು ತಾವೇ ತಂದೆಯ ಸ್ಥಾನದಲ್ಲಿ ನಿಂತು ಸಂಜಯ್‌ ತಮ್ಮ 
ಸಾಕುಮಗ ಎಂಬುದಾಗಿ ಭಾವಿಸಿರಬಹುದು. ತಂದೆ ಕೇವಲ ಬರಹಗಾರ. ಆದರೆ 
ಮಗನಾದರೋ ಎಲ್ಲ ಆಸೆಗಳನ್ನೂ ಕ್ರಿಯೆಯನ್ನಾಗಿ ಪರಿವರ್ತಿಸಬಲ್ಲವನು. 


ತುರ್ತು ಪರಿಸ್ಥಿತಿಯ: ಸಂದರ್ಭದಲ್ಲಿ ಕುಷ್ಟಂತ್‌ ಸಿಂಗ್‌ರ ವಯಸ್ಸು 60 ನ್ನು 
ದಾಟಿತ್ತು. ವೃದ್ಧಾಪ್ಯದ ಆತಂಕಗಳೊಂದಿಗೆ ಮಧ್ಯವಯಸ್ಸಿನ ರಾಷ್ಟ್ರದ ಆತಂಕಗಳೂ 
ಸಮ್ಮಿಳಿತವಾಗಿದ್ದವು. ಕುಷ್ಟಂತ್‌. ಸಿಂಗ್‌ ತಮ್ಮ ನೆಚ್ಚಿನ ಪಂಜಾಬ್‌ ವಿಭಜನೆಗೊಂಡದ್ದನ್ನು 
ಕಂಡಿದ್ದರು. ರಾಯಭಾರಿಯಾಗಿ ಹಾಗೂ ಅನಂತರದಲ್ಲಿ ಯೋಜನಾ ಆಯೋಗದ 
, “ಯೋಜನ್‌” ಪತ್ರಿಕೆಯ ಸಂಪಾದಕರಾಗಿ ಜವಾಹರಲಾಲ ನೆಹರು ಅವರ ಕನಸಿನ ಭಾರತವನ್ನು 


(ಕ (7 


ನಿರ್ಮಿಸುವಲ್ಲಿ ತಾವೂ ತಲೆಮಾರಿನ ಸಂಭಾವಿತ ಜನರಂತೆಯೇ ಕುಷ್ಟಂತ್‌ ಸಹ ಸಮಾಜದ 

ಬಗೆಗಿನ ತಮ್ಮ ಕನಸು ಭ್ರಷ್ಟಾಚಾರ, ಪ್ರತ್ಯೇಕತಾವಾದ ಹಾಗೂ ಅಪಮೌಲ್ಯಗೊಳ್ಳುತ್ತಿರುವ 

ಸಾರ್ವಜನಿಕ ಸಂಸ್ಥೆಗಳಿಂದಾಗಿ ಛಿದ್ರಗೊಂಡದ್ದಕ್ಕೆ ಸಾಕ್ಷಿಯಾಗಿದ್ದರು. ಕಾಲಸರಿಯುತ್ತ ಹೋದಂತೆ 
ಛ ಎ ಆ ಎ ಮು 

ಈ ದೇಶಪ್ರೇಮಿ ತನ್ನ ನಾಡಿನ ಬಗ್ಗೆ ಇನ್ನೂ ಹೆಚ್ಚಿನ ಕ್ಲೋಭೆಗೊಂಡಿದ್ದರು. “ನಾವು ವಯಸ್ಸಾದ 

ತಲೆಮಾರಿನವರು ಕನಸುಗಳ ಬಗ್ಗೆ ಕನವರಿಸುತ್ತೇವೆ, ತರುಣರಾದರೋ ದೂರದೃಷ್ಟಿಯಿಂದ 


ಇವನ್ನು ಸಾಕಾರಗೊಳಿಸಲಿ'. 


ಕುಷ್ಟಂತ್‌ಸಿಂಗ್‌ರು ಸಂಜಯ್‌ ಗಾಂಧಿಯವರಿಗೆ ಸತತವಾಗಿ ಬೆಂಬಲವನ್ನು 
ನೀಡಿದ್ದನ್ನು ಗಮನಿಸುವಾಗ ಹಿಂದಿನಿಂದಲೂ ಇವರಂಥ ಅನೇಕ ಲೇಖಕರು ಅಧಿಕಾರಶಾಹಿಗೆ 
ತಲೆಬಾಗಿದ್ದ ಘಟನೆಗಳು ನೆನಪಾಗುತ್ತವೆ. ಪನಾಮಾ ಮೂಲದ ಸರ್ವಾಧಿಕಾರಿ ಜನರಲ್‌ 
ಓಮರ್‌ ಟ್ರುಜೆಲ್ಲೊ ಬಗ್ಗೆ ಗ್ರಹಾಂಗ್ರೀನ್‌ನ ಮೆಚ್ಚುಗೆ ಹಾಗೂ ಕ್ಯೂಬಾದ ಸರ್ವಾಧಿಕಾರಿ 
ಫಿಡಲ್‌ ಕ್ಯಾಸ್ಟ್ರೋಗೆ ಗಾಬ್ರಿಯಲ್‌ ಗಾರ್ಸಿಯಾ ಮಾರ್ಕ್ವಿಜ್‌ ನೀಡಿದ ಬೆಂಬಲವನ್ನು ಇಲ್ಲಿ 
, ಸ್ಮರಿಸಬಹುದು. ಸರ್ವಾಧಿಕಾರಿಯೊಬ್ಬ ಲೇಖಕನ ಬುದ್ಧಿಮತ್ತೆಯ ಜತೆಗಾಗಲಿ ಅಥವಾ 
ಸ್ವಾತಂತ್ರ್ಯವನ್ನು ಕುರಿತಂತೆ ಅರಸು ಈಗಾಗಲೇ ಸಾಬೀತುಪಡಿಸಿರುವ ಒಲವಿನೊಂದಿಗಾಗಲಿ 
ರಾಜಿಯಾಗುವುದು ಸಾಧ್ಯವಾದರೂ ಹೇಗೆ? ಪ್ರಾಯಶಃ ಬರಹಗಾರನೊಬ್ಬ ಮೇಲಿನವರಿಂದ 
ದೊರೆಯುವ ಪ್ರಶಂಸೆಗಾಗಿ ಹಾತೊರೆಯುತ್ತಾನೆ. ಅಷ್ಟೇ ಅಲ್ಲ ಯಾವುದೇ ಬಗೆಯ ಕ್ರಿಯೆಯನ್ನು 
ಕೈಗೊಳ್ಳುವ ಅಧಿಕಾರಶಾಹಿಯನ್ನು ಅಚ್ಚರಿ ತುಂಬಿದ ಮತ್ಸರದ ಕಣ್ಣುಗಳಿಂದ ವೀಕ್ಷಿಸುತ್ತಾನೆ. 


1980ರ ದಶಕದಲ್ಲಿ ಸಲ್ಮಾನ್‌ ರಶ್ಚಿ ನಿಕಾರಗುವಾದ ಆಡಳಿತಗಾರ ಸ್ಕಾಂಡಿನಿಸ್ವಾಸ್‌ 
ಪರವಾಗಿ "“ಜಾಗೋರ್‌ ಸ್ಮೈಲ್‌'' ಎಂಬ ಕೃತಿಯನ್ನು ಸಾರ್ವಜನಿಕ ಸಂಪರ್ಕವನ್ನು 
ಏರ್ಪಡಿಸುವ ಸಲುವಾಗಿಯೇ ರಚಿಸಿದ. ಈ ಪುಸ್ತಕದಲ್ಲಿ ರಶ್ಚಿ ತನ್ನ ಕರ್ತಶಕ್ತಿಯನ್ನು 
ಅಧಿಕಾರಶಾಹಿಯ ಸೇವೆಗೆಂದೇ ಧಾರೆಯೆರೆದ ಅನಂತರ ಶೀಥಲ ಯುದ್ಧ ಹಾಗೂ ಅಮೆರಿಕನ್ನರ 
ಬೆಂಬಲವಾಗಿ ಕೆಲವು ಸ್ಕಾಂಡಿನಿಸ್ಪಂಗೆ ಕುರೂಪಿ ಜನರು ಒಡ್ಡಿದ ಬೆದರಿಕೆ ತನ್ನ ಬರವಣಿಗೆಯನ್ನು 
ಪುಷ್ಟೀಕರಿಸಿದವು ಎಂಬುದಾಗಿ ರಶ್ಲಿ ಭಾವಿಸಿದ. ಆದರೆ ಆಗ ಶೀಥಲ ಯುದ್ದ 
ಪರಿಸಮಾಪ್ತಿಯಾಯಿತು. “ಜಾಗೋರ್‌ ಸ್ಮೈಲ್‌” ಕೃತಿಯನ್ನು ಹಿಂತೆಗೆದುಕೊಳ್ಳಲಾಯಿತು. 
ಅನಂತರದ ತನ್ನ ಯಾವ ಕೃತಿಯಲ್ಲೂ ರಶ್ಚಿ ಇದನ್ನು ಅಳವಡಿಸಿಕೊಳ್ಳಲಿಲ್ಲ. ಒಂದು ದಿನ 
ಅವಕಾಶವಾದಿಯಾದ ಜೀವನಚರಿತ್ರೆಕಾರನೊಬ್ಬ ಈ ಪುಸ್ತಕವನ್ನು ಹೊರತೆಗೆದು ನಾನಿಲ್ಲಿ 


ಕುಷ್ಟಂತ್‌ ಸಿಂಗ್‌ ರಿಗೆ ಏನನ್ನು ಮಾಡುತ್ತಿದ್ದೇನೆಯೋ ಅದನ್ನೇ ರಶ್ತಿಯವರಿಗೂ ಮಾಡುತ್ತಾನೆ. 


ಕೊನೆಯದಾಗಿ ಕುಷ್ಟಂತ್‌ ಸಿಂಗ್‌ರ ಪರವಾಗಿಯೇ ಹೇಳಬಹುದಾದ ಅಂಶವೆಂದರೆ 


ತತ್ರ) 


(18) 


ಬಾಲಬಡುಕುತನ ಎನ್ನುವುದು ಭಾರತೀಯರಿಗೆ ಸುಲಭವಾಗಿ ದಕ್ಕಿಬಿಡುತ್ತದೆ. 
 ಅಧಿಕಾರದಲ್ಲಿರುವವರಿಗೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುತ್ತೇವೆ. ಅವರು 
ಅಧಿಕಾರವನ್ನು ಕಳೆದುಕೊಂಡಾಗ ಅವರನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇವೆ. ಸರ್ಕಾರದ 
ಕಾರ್ಯದರ್ಶಿಯೊಬ್ಬ ತಾನು ಎಂದು ನಿವೃತ್ತಿಯಾಗುತ್ತೇನೆಂಬುದನ್ನು`ತಿಳಿಯಲು ಕ್ಯಾಲೆಂಡರನ್ನು 
ನೋಡುವ ಅಗತ್ಯವಿಲ್ಲ. ಚಪಾಸಿ, ಬಾಬು, ಜವಾನ ಹಾಗೂ ಅಧೀನ ಕಾರ್ಯದರ್ಶಿ: 
ಕಾಲಕ್ರಮದಲ್ಲಿ ತನಗೆ ತಲೆಬಾಗುವುದನ್ನು ಹೇಗೆ ನಿಲ್ಲಿಸುತ್ತಿದ್ದಾರೆ ಎಂಬುದನ್ನು ಅವನು 
ಗಮನಿಸುತ್ತಿದ್ದರೆ ಸಾಕು, ಅವನಿಗೆ ತನ್ನ ನಿವೃತ್ತಿಯ ದಿನ ಹತ್ತಿರವಾಗುತ್ತಿದೆ' ಎಂಬುದು 
ಗೋಚರವಾಗುತ್ತದೆ. | 

ಸಂಜಯ್‌ ಗಾಂಧಿ ಅಧಿಕಾರದಲ್ಲಿ ಇರುವವರೆಗೂ ಪ್ರಶ್ನಾತೀತರಾಗಿದ್ದರು. ಭಾರತದ 
ಅತಿ ಹೆಚ್ಚು ಜನಸಂಖ್ಯೆಯಿರುವ ರಾಜ್ಯದ ಮುಖ್ಯಮಂತ್ರಿ ನಾರಾಯಣದತ್‌ ತಿವಾರಿ ಒಮ್ಮೆ 
ಆತನ ಚಪ್ಪಲಿಗಳನ್ನು ಸ್ವತಃ ಕೊಂಡೊಯ್ದಿದ್ದರು. 

ಆಡಳಿತ ಕಾಂಗ್ರೆಸ್‌ ಪಕ್ಷದ ಸಂಪುಟದ ಸಚಿವರಲ್ಲಿ ಅತ್ಯಂತ ಹಿರಿಯರಾಗಿದ್ದ 

ಜಗಜೀವನರಾಂ ಚುನಾವಣೆಗಳು ಘೋಷಿಸಲ್ಪಡುವವರೆಗೆ ಸಂಜಯ್‌ ಅವರನ್ನು ಸಹಿಸಿಕೊಂಡೇ 

ಇದ್ದರು. ಆದರೆ ವಿರೋಧ ಪಕ್ಷಗಳು ಗೆಲುವನ್ನು ಸಾಧಿಸಲಿವೆ ಎಂದು ಅವರ ಗೂಢಾಚಾರರು 
ವರದಿ ಮಾಡಿದ ಕೂಡಲೇ ಜಗಜೀವನರಾಂ ಆಡಳಿತ ಕಾಂಗ್ರೆಸ್‌ನ್ನು ತ್ಯಜಿಸಿದರು. 


ಆದರೆ ಕುಷ್ಟಂತ್‌ ಸಿಂಗ್‌ ಮಾತ್ರ ಪುರಾತನ ಬಗೆಯ ವಿಧೇಯತೆಗೇ ಬದ್ಧರಾಗಿ 
ಹಡಗು ಮುಳುಗುವವರೆಗೂ ಅದರೊಂದಿಗೇ ಉಳಿದರು. ಆಡಳಿತ ಕಾಂಗ್ರೆಸ್‌ ಹಾಗೂ 
ಸಂಜಯ್‌ ಗಾಂಧಿ ಚುನಾವಣೆಯಲ್ಲಿ ಸೋತ ಕೂಡಲೇ ಇಲಸ್ಟ್ರೇಟೆಡ್‌ ವೀಕ್ಷಿ ಆಫ್‌ 
ಇಂಡಿಯಾದ ಮಾಲೀಕರು ಹೊಸ ಸರ್ಕಾರದ ಮರ್ಜಿಯನ್ನುಗಳಿಸಿಕೊಳ್ಳುವ ಸಲುವಾಗಿ 
ತಮ್ಮ ವಾರಪತ್ರಿಕೆಯ ಇಡೀ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿಯೆನ್ನಿಸಿದ್ದ ಸಂಪಾದಕರನ್ನು 
ತೆಗೆದು ಹಾಕಿದರು. ಆದರೆ ಕುಷ್ಟಂತ್‌ ಮಾತ್ರ ತಮ್ಮ ಗೆಳೆಯನನ್ನು ಬಿಟ್ಟು ಕೊಡದೆಯೇ 
ಜನವರಿ 1980ರಲ್ಲಿ ನಡೆದ ಚುನಾವಣೆಗಳಲ್ಲಿ ನವದೆಹಲಿಯಲ್ಲಿ ಕಾಂಗ್ರೆಸ್‌ ಮತ್ತೆ ಅಧಿಕಾರಕ್ಕೆ 
ಬಂದು ಆತ ಸಂಸತ್ತಿಗೆ ಆಯ್ಕೆಯಾಗುವವರೆಗೂ ಅಲ್ಲೇ ಉಳಿದುಕೊಂಡರು. ಅದಾದ ಆರು 


ತಿಂಗಳೊಳಗಾಗಿಯೇ ಸಂಜಯ್‌ ವಿಮಾನ ಅಪಘಾತದಲ್ಲಿ ಅಸುನೀಗಿದರು. 
ಅಷ್ಟು ಹೊತ್ತಿಗಾಗಲೇ ಹಿಂದೂಸ್ತಾನ್‌ ಟೈಮ್ಸ್‌ ಪತ್ರಿಕೆಯ ಹೊಸ ಸಂಪಾದಕರಾಗಿದ್ದ 
ಕುಷ್ಟಂತ್‌ ಸಿಂಗ್‌ ಭಾವಪೂರ್ಣ ಶ್ರದ್ಧಾಂಜಲಿಯೊಂದನ್ನು ಬರೆದರು. “ಸಂಜಯ್‌ನ ವಕಿತ್ತವನ್ನು 


ವಿವಿದ ಇ 
ಮುಂದುವರಿಸಬಲ್ಲ ಏಕೈಕ ವ್ಯಕ್ತಿಯೆಂದರೆ ಮೇನಕಾ. ಈಕೆ ತನ್ನ ಪತಿಯಂತೆಯೇ 


ಘು 19 


ಭಯವೆಂಬುದನ್ನೇ ಅರಿಯದ ದಿಟ್ಟ ಮಹಿಳ. 'ಸಂದರ್ಭ ಬಂದಲ್ಲಿ ಈಕೆ ಹುಲಿಯನ್ನೇರಿದ 
ದುರ್ಗೆಯ ಅಪರಾವತಾರವಾಗಬಲ್ಲಳು”. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಜಯ್‌ 
ಹಾಗೂ ಮೇನಕಾ ಮಾಡಿದ ಕಾರ್ಯಗಳನ್ನು ಗಮನಿಸಿದಾಗ ಇಂಥ ಬರಹ ಗಾಬರಿ 
ಹುಟ್ಟಿಸುವಷ್ಟು ಮೂರ್ಪತನದ್ದಾಗಿ ತೋರುತ್ತದೆ ಮಾತ್ರವಲ್ಲ ತನ್ನ ಅತಿರೇಕ ವಿಧೇಯತೆ 
ಯಿಂದಾಗಿ ಮನವನ್ನು ಕಲುಕುತ್ತದೆ. 


LAS 


ತುರ್ತುಪರಿಸ್ಥಿತಿ ಹಾಗೂ ಸಂಜಯ್‌ ಗಾಂಧಿಯವರಿಗೆ ಕುಷ್ಟಂತ್‌ ಸಿಂಗ್‌ ನೀಡಿದ 
ಬೆಂಬಲ ಅದೇ ಕಾಲಕ್ಕೆ ಅವರು ವಾಕ್‌ ಸ್ವಾತಂತ್ರ್ಯಕ್ಕೆ ನೀಡಿದ ಬೆಂಬಲವನ್ನೂ ಪ್ರಕಟಿಸುತ್ತದೆ. 
ಸೆನ್ಸಾರ್‌ ಮಂಡಲಿ ನೀಡಿದ್ದ ಅವಕಾಶದಲ್ಲೇ ಅವರು ಇಲಸ್ಟ್ರೇಟೆಡ್‌ ವೀಕ್ಷಿ ಆಫ್‌ ಇಂಡಿಯಾದಲ್ಲಿ 
ತುರ್ತು ಪರಿಸ್ಥಿತಿಗೆ ವಿರುದ್ಧವಾಗಿದ್ದ ಬರಹಗಳಿಗೂ ಅವಕಾಶ ನೀಡಿದ್ದರು. ಅಕ್ಟೋಬರ್‌ 
1975ರಲ್ಲಿ ಪ್ರಜಾಪ್ರಭುತ್ವವನ್ನು ಮತ್ತೆ ಜೀವಂತಗೊಳಿಸಬೇಕೆಂಬ ಕಳಕಳಿಯ ಮನವಿಯಿದ್ದ 
ಲೇಖನವೊಂದನ್ನು ಪತ್ರಿಕೆಯ ಸಹಾಯಕ ಸಂಪಾದಕ ಆರ್‌. ಗೋಪಾಲಕೃಷ್ಣನ್‌ ಬರೆವಾಗ 
ಸಂಪಾದಕರು ಅದನ್ನು ಪ್ರಕಟಿಸಿದರು. “ಇಂದು ಭಾರತದಲ್ಲಿ ಮಹಿಳಾ ಶಕ್ತಿಯು 
ಸಾಕಾರಗೊಂಡಿದೆ'' ಎಂಬುದಾಗಿ ಬರೆದ “ಆರ್‌ಜಿಕೆ” ಕೆಲವರು ಸಿಂಹದ ಮೇಲೆ ಕೂತ 
ದುರ್ಗಾ ದೇವತೆ ನಮ್ಮ ಮಧ್ಯದಲ್ಲಿ ಮತ್ತೆ ಸಂಚರಿಸುತ್ತಿದ್ದಾಳೆ ಎಂದು ನಂಬಿದ್ದಾರೆ. ಆದರೆ 
ಆಕೆ ಯಾವ ಶತ್ಛಗಳನ್ನು ಸಂಹರಿಸಬೇಕು ಎಂಬುದರ ಬಗ್ಗೆ ಮಾತ್ರ ಎಲ್ಲರೂ ಸಮ್ಮತಿ 
ನೀಡಿಲ್ಲ. ಅಲ್ಲದೆ ನಮ್ಮಲ್ಲನೇಕರು/ಬಯಕೆಯೆಂದರೆ ದೇವಿ ತನ್ನ ಭಯಂಕರ ರೂಪವನ್ನು 
ತೊರೆದು ಮತ್ತೆ ಪ್ರೀತಿ ತೋರುವ ಅಂಬಿಕೆ ಹಾಗೂ ಮಾತೃ ಸ್ಟರೂಪಳಾದ ದೇವಿಯಾಗಿ 


ಕಾಣಿಸಿಕೊಳ್ಳಬೇಕೆಂಬುದು''. 


ಮೇ 1976ರಲ್ಲಿ ವಿನೋಬಾ ಭಾವೆಯವರು ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು 
ವ್ಯಕ್ತಪಡಿಸಿದಾಗ ಕುಷ್ಟಂತ್‌ ಸಿಂಗ್‌ ಹಿರಿಯ ಗಾಂಧೀವಾದಿ ಶ್ರೀಮನ್‌ ನಾರಾಯಣ್‌ರು 
ಅದನ್ನು ಪ್ರತಿರೋಧಿಸಿ ಬರೆದ ಲೇಖನವನ್ನೂ ಪ್ರಕಟಿಸಿದರು. ಭಾವೆಯವರಿಂದ ಉತ್ತೇಜಿತರಾದ 
ಇಂದಿರಾಗಾಂಧಿಯವರು ನಾಗಪುರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ 
“ನಾವು ನಿರ್ಮಿಸಲು ಬಯಸುತ್ತಿರುವ ಭಾರತದಲ್ಲಿ ಸತ್ಯಾಗ್ರಹ ಎಂಬ ಮಾತಿಗೆ ಎಡೆಯಿಲ್ಲ” 
ಎಂದರು. ಗಾಂಧೀಜಿಯವರ ಸತ್ಯಾಗ್ರಹಗಳು ಹೊರಗಿನ ವಸಾಹತುಶಾಹಿ ಶಕ್ತಿಯ 
ವಿರುದ್ಧವಾಗಿತ್ತು. ಆದರೆ ಈಗ ಭಾರತದಲ್ಲಿ ತನ್ನದೇ ಆದ ಸರ್ಕಾರವಿದೆ” ಎಂದರು. ಮಹಾತ್ಮರ 
ಬಗ್ಗೆ ವಿಸ್ತೃತವಾದ ತಿಳಿವಳಿಕೆಯಿದ್ದ ಶ್ರೀಮನ್‌ ನಾರಾಯಣ್‌ರು ಈ ವೃದ್ಧ ವ್ಯಕ್ತಿ 


(೭0) ತಾಕು 


ಎ 
ಏ 


ಸತ್ಯಾಗ್ರಹವೆಂಬುದನ್ನು ನಾಗರಿಕರ ಜನ್ಮಸಿದ್ಧ ಹಕ್ಕು ಎಂಬುದಾಗಿ ಭಾವಿಸಿದ್ದರು. ಈ ಅಂಶಗಳನ್ನು 
ಪುಷ್ಟೀಕರಿಸಲು ಗಾಂಧೀಜಿಯವರ ಬರಹಗಳಲ್ಲಿನ ಕೆಲವು ಅಧ್ಯಾಯಗಳು ಹಾಗೂ ಹೇಳಿಕೆಗಳನ್ನು 
ಒದಗಿಸಿ ತಮ್ಮದೇ ದೇಶಕ್ಕೆ ಸೇರಿದ ಜನರು ಅನ್ಯಾಯ ರೀತಿಯಲ್ಲಿ ಆಡಳಿತ ನಡೆಸಿದಾಗ 
ಅದರ ವಿರುದ್ಧವಾಗಿ ಯಾರಾದರೊಬ್ಬರು ಪ್ರತಿಭಟಿಸಲೇಬೇಕೆಂದರು. 


ಆಗಸ್ಟ್‌ 1976ರಲ್ಲಿ ಕುಷ್ಟಂತ್‌ ತಮ್ಮ ಸಂಪಾದಕೀಯ ಪುಟಿವನ್ನು ಮುಂದುವರಿದ 
ರ್‌ ನೀತಿಯನ್ನು ಅಕ್ಷೇಪಿಸಲು ಬಳಸಿಕೊಂಡರು. 


ಮೂವತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು 
ಹಿಂತೆಗೆದುಕೊಳ್ಳಲಾಗಿದೆ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಹೀನಾಯಗೊಳಿಸುವ ತಮ್ಮ ಪ್ರಯತ್ನ 
"ತಪ್ಪು ಎಂಬುದನ್ನು ಅರ್ಥಮಾಡಿಕೊಂಡ ವಿರೋಧ ಪಕ್ಷದ ಸದಸ್ಯರನ್ನು ಬಿಡುಗಡೆ 
ಮಾಡಲಾಗುತ್ತಿದೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ಮತ್ತೆ ಜಾರಿಗೊಳಿಸಿ ಸಾರ್ವತ್ರಿಕ ಚುನಾವಣೆಗಳೊಳ 
ಗಾಗಿ ದಿನಾಂಕವನ್ನು ಗೊತ್ತುಪಡಿಸಲಾಗುತ್ತವೆ ಎಂಬ ಆಶಯದಿಂದ ತಾವು ಪ್ರಧಾನ ಮಂತ್ರಿಗಳ 
ಕೆಂಪುಕೋಟೆಯ ಭಾಷಣವನ್ನು ಆಲಿಸಿದ್ದಾಗಿ ಕುಷ್ಟಂತ್‌ ಸಿಂಗ್‌ ಹೇಳಿಕೊಂಡರು. ಆದರೆ 
ಅಯ್ಯೋ, ಇಂದಿರಾಗಾಂಧಿಯವರು ಮಾತನಾಡಿದ್ದು ಬೇರೆಯ ವಿಷಯಗಳ ಬಗ್ಗೆ ಬಾಪೂಜಿ 
ಅಥವಾ ನೆಹರು ಇಲ್ಲವೇ ಇಂದಿರಾಗಾಂಧಿಯವರ/ಜನ್ಮದಿನೋತ್ಸವದಂದೇ ತಪ್ಪಿದಲ್ಲಿ ಮುಂದಿನ 
ಗಣರಾಜ್ಯೋತ್ಸವ ದಿನದಂದೇ ಇವನ್ನೆಲ್ಲ ಘೋಷಿಸಲಾಗುತ್ತದೆ ಎಂಬುದಾಗಿ ಹುಟ್ಟು ಆಶಾವಾದಿ 
ಕುಷ್ಟಂತ್‌ ಸಿಂಗ್‌ ಭರವಸೆ ವ್ಯಕ್ತಪಡಿಸಿದರು. 
ಎಲ್ಲಕ್ಕಿಂತಲೂ ಮಿಗಿಲಾಗಿ ಕುಷ್ಟಂತ್‌ ತಮ್ಮ ಪತ್ರಿಕೆಯ ಓದುಗರ ಪ್ರತಿಕ್ರಿಯೆಯ 
ಕಾಲಂಗಳನ್ನು- ಸೆನ್ಸಾರ್‌ ಅಧಿಕಾರಿಗಳು ಅಷ್ಟೇನೂ ಗಮನಹರಿಸದೇ ಇರುತ್ತಿದ್ದ ಕಾಲಂಗಳನ್ನು 
ಭಾರತದ ವೈವಿಧ್ಯಮಯ ಅಭಿಪ್ರಾಯಗಳನ್ನು ನಿಂದಿಸಲು ಬಳಸಿಕೊಂಡರು. ಹೀಗಾಗಿ ಫೆಬ್ರುವರಿ 
22, 1976ರಂದು ವೀಕ್ಷಿ “ಸಂತಾನ ಹರಣ ಚಿಕಿತ್ಸೆಯನ್ನು ಕಡ್ಡಾಯಗೊಳಿಸಿ-ಈಗಾಗಲೇ!'' 
ಎಂಬ ಶೀರ್ಷಿಕೆಯ ಎಸ್‌.ಎನ್‌. ಅಗರ್‌ವಾಲ್‌ ಅವರ ಲೇಖನವನ್ನು ಪ್ರಕಟಿಸಿತು. ಹೀಗಾದಾಗ 
ಏನಾಗಬಲ್ಲದು ಎಂಬುದರ ಬಗ್ಗೆ ನಿರ್ದಿಷ್ಟ ವಿವರಣೆಗಳಿದ್ದ ಪತ್ರಗಳನ್ನು ಅನಂತರ 
ಪ್ರಕಟಿಸಲಾಯಿತು. ಮಧುಪುರದಿಂದ ಬರೆದಿದ್ದ ಎಂ. ಐಯ್ಯಂಗಾರ್‌ ತಾವು ಕಂಡಿದ್ದ ವೆಸೆಕ್ಟಮಿ 
ಶಿಬಿರದ ಬಗ್ಗೆ ವಿವರಣೆ ನೀಡಿದ್ದರು. 
“ವೈದ್ಯರು ಧೂಮಪಾನ ಮಾಡುತ್ತಾ ಎಲೆಯಡಿಕೆ ಜಗ್ಗುತ್ತ ಕೂತಿರುವಾಗ 
ಅವರೆದುರಿನಲ್ಲೇ ಮಾರುಕಟ್ಟೆಯಿಂದ ನೇರವಾಗಿ ಕೊಂಡು ತಂದವು ರೇಜರ್‌ ಬ್ಲೇಡುಗಳಿಂದ 
ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತಿದೆ. ದುರಂತವಾಗಬಹುದಾಗಿದ್ದ ಘಟನೆಯೊಂದು ದೈವವಶಾತ್‌ 


ಆ (21) 


ತಪ್ಪಿತು. ಮುಂದಿನ ದಿನಗಳಲ್ಲಿ ಸೋಂಕಿಗೆ ಒಳಗಾದ ಎಷ್ಟು ಗಾಯಗಳನ್ನು ವಾಸಿ 
ಮಾಡಬೇಕಾಗುತ್ತದೆ ಎಂಬುದನ್ನು ಯಾರಾದರೂ ಊಹಿಸಬಹುದು.” 

ಮುಂಬೈನಿಂದ ಪತ್ರ ಬರೆದಿದ್ದ ಡಾ. ಜಗಜಿತ್‌ ಅವರು ಸಂತಾನ ನಿಯಂತ್ರಣದ 
ಬಗ್ಗೆ ಸಮ್ಮತಿ ಸೂಚಿಸಿದ್ದರಾದರೂ “ಪ್ರಜಾಪ್ರಭುತ್ವವೊಂದರಲ್ಲಿ ಒಬ್ಬ ವ್ಯಕ್ತಿಯ ಇಚ್ಚೆಗೆ 
ವಿರುದ್ಧವಾಗಿ ಅವನನ್ನು ಮನೆಯಿಂದ ಹೊರಕ್ಕೆ ಎಳೆದೊಯ್ದು ಆತನ ದೇಹದ ಭಾಗವೊಂದನ್ನು 
ಕತ್ತರಿಸಿ ಹಾಕುವುದಾದರೂ ಹೇಗೆ? ಕಡ್ಡಾಯ ಸಂತಾನ ನಿಯಂತ್ರಣ ಚಿಕಿತ್ಸೆಯೆಂದರೆ ಇದೇ” 
ಎಂದಿರುವುದು. 


ಸಂಜಯ್‌ ಗಾಂಧಿ ಈ ಪತ್ರಗಳನ್ನು ಓದಲಿಲ್ಲ ನಿಜ. ಆದರೆ ಪ್ರಾಯಶಃ ಸಂಪಾದಕರು 
ಇವನ್ನು ಮುದಿ ಹೆಂಗಸರು ಹುಟ್ಟಿಸಿದ ಕಥೆಗಳು ಎಂದು ಭಾವಿಸಿರಬೇಕು. ಆದರೆ ಇಂಥ 
ಪತ್ರಗಳನ್ನೂ ಅವರು ಪ್ರಕಟಿಸಿದರು ಎಂಬುದು ಮಾತ್ರ ಮೆಚ್ಚಬೇಕಾದ್ದು. 1976ರಲ್ಲಿ ಸಂಜಯ್‌ 
ಗಾಂಧಿಯವರನ್ನು ಪ್ರಶಂಸಿಸಿ ಅವರು ತಾವೇ ಮುಖಪುಟ ಲೇಖನವನ್ನು ಬರೆದಾಗ ಕೆಲವು 
ಓದುಗರು ಎಚ್ಚರಿಕೆಯಿಂದಲೇ ಸಂಪಾದಕರ ಬರವಣಿಗೆಯನ್ನು ಬೆಂಬಲಿಸಿದರು. ಇತರರು 
ಅವರನ್ನು ಖಂಡಿಸಿದರು. ಪೂನಾದ ಎಸ್‌.ಪಿ. ಸೂರಿ ಎಂಬುವರು ವೀಕ್ಷಿಯ ಹೆಸರನ್ನು 
“ಇಲಸ್ಟ್ರೇಟೆಡ್‌ ವೀಕ್ಷಿ ಆಫ್‌ ಇಂದಿರಾ ಮತ್ತು ಸಂಜಯ್‌” ಎಂಬುದಾಗಿ ಬದಲಾಯಿಸ 
ಬಹುದೆಂದು ವ್ಯಂಗ್ಯವಾಡಿದರು. ಮದ್ರಾಸಿನ ಸಯ್ಯಿದ್‌ ಮಹಮ್ಮದ್‌ ಎಂಬುವರು “ಈ 
ಮೊದಲು ಅಧಿಕಾರದಲ್ಲಿ ಇರುವವರಿಗೆ ಪತ್ರಕರ್ತರು ಹೇಗೆ ಚಮಚಾಗಳಾಗಿರುತ್ತಾರೆ ಎಂಬುದರ 


ಬಗ್ಗೆ ಮಾತ್ರ ನಾನು ಕೇಳಿದ್ದೆ. ಈಗ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದೆ . 


ಅಧಿಕಾರಕ್ಕೆ ಬರುವವರನ್ನು ಎತ್ತಿ ಹಿಡಿದಿದ್ದೀರಿ, ಇಂಥ ಚಮಚಾಗಿರಿ ಪತ್ರಿಕೋದ್ಯಮಕ್ಕೇ 
ಹೊಸ ತಿರುವನ್ನು ನೀಡುವಂಥದ್ದು” ಎಂದಿದ್ದರು. ದಿನಾಂಕ ಸೆಪ್ಟೆಂಬರ್‌ 12, 1976ರ 
ವೀಕ್ಷಿಯಲ್ಲಿ ಪ್ರಧಾನ ಪತ್ರವಾಗಿ ಪ್ರಕಟಗೊಂಡಂಥ ಮುಂಬಯಿಯ ಸತ್ಯನಾರಾಯಣ ಸಿಂಗ್‌ 
ಅವರ ಬರಹ ಅತ್ಯುತ್ತಮವಾದದ್ದು. ಈ ಓದುಗರು “ಸಂಜಯ್‌ ಗಾಂಧಿಯವರ ಬಗೆಗಿನ 
ನಿಮ್ಮ ಪ್ರೀತಿಯಿಂದಾಗಿ ಬೆಣ್ಣೆ ಅಲಭ್ಯವಾಗುತ್ತಿದ್ದು ಅದರ ಬೆಲೆ ಏರಿದೆ” ಎಂದರು. 


ಇಲಸ್ಟ್ರೇಟೆಡ್‌ ವೀಕ್ಷಿ ಆಫ್‌ ಇಂಡಿಯಾದ ಸಂಪಾದಕರು ತಮ್ಮ ಆಲೋಚನಾ 
ಸಾಮರ್ಥ್ಯವನ್ನು ಹಾಗೂ ವಿವೇಚನೆಯನ್ನು ಕಳೆದುಕೊಂಡಾಗಲೂ ಸುದೈವದಿಂದ ತಮ್ಮ 
ಹಾಸ್ಯ ಪ್ರಜ್ಞೆಯನ್ನು ಮಾತ್ರ ಕಳೆದುಕೊಂಡಿರಲಿಲ್ಲ. 

೧ El Ns, ೧ 


(2) (ಹೂವು 


ಕಾವ 


ಬಯಲು ಹುಲ್ಲೆ ಜಿಗಿತ 


ಪಾತಾಳ ಹೊಕ್ಕಿದ್ದ ಹೊಸ ಸೂರ್ಯನ 
ಹಿಡಿತಂದು ಕನ್ನಡದ ಬಾಂದಳವ 
ಬೆಳಗು ಎಂದವನೆ 

ಕಾಲನ ಜಲಕ್ರೀಡೆ ಸುಳಿಗೆ ಸಿಕ್ಕಿತು ದೇಹ 
ತಾಳ ತಪ್ಪಿತು ನಾಡಿ ಹೃದಯ ಸ್ತಬ್ಧ 


ಯಾವ ಬೆಳಕಿನ ದೆಯ್ಯ 
ಹೊಕ್ಕಿತ್ತುವಯ್ಯ 

ಶಕುತಿ ಮೀರಿದ ಬಗೆಯ ಕೃತಿಯ ಮಥನ 
ಹೊಸ ಪಟ್ಟುಗಳ ನುಡಿ ಗರಡಿ 

ಅಲ್ಲಮ ಲೋಕ 

ಜೀವವೇ ಜೀವಕಾಜೀವ ಭಾಗ್ಯ 


ನಿಸ್ಸಂಕೋಚ ಮೈತ್ರಿ 
ಅವಧೂತವಲಯ ಪ್ರೀತಿ 
ಸಂಗೋಪಿಸುವ ನೋಟ ಆಟದೊಳಗೆ 


ಕವಿ ವೀಚಿಯವರು ಡಿ. ಆರ್‌. ನಾಗರಾಜನನ್ನು ಕುರಿತು 
ಈ ಪದ್ಧ ಬರೆದಿದ್ದಾರೆ ಇದನ್ನು ಶೂದಕ್ಕೆ ಕೊಟ್ಟದ್ದಕ್ಕೆ ಯಣಿಯಾಗಿರುವೆ. 


ಸಂ: 


ಕಾವ 


ಮುಗಿಲ ತಿಕ್ಕಾಟದಲಿ 

ಮಿಂಚ ಮೀಯುವ ಧಾರೆ 

ನೆಲ ಬಾನುಗಳ ನೆಯ್ಗೆ ಬಿಡದ ನೇಕಾರ 

ಹರ್ಷ ಉಲ್ಲಾಸಗಳ ಧಾವಂತ 

ಚಿರಲಹರಿ ವಿಶ್ವಗತಿಗೆ 

ಹರ ಹುರುಪಿನಲ್ಲಿ ಮನ ಬದುಕ ಸಾರವ ಸೋಸಿ 
ಎಲ್ಲೆ ಕಾಣದ ಬಯಲ ಹುಲ್ಲೆ ಜಿಗಿತ. 


ನಿರ್ಲಿಪ್ತ ಭೋಗ ಸವಿಗರೆದು 

, ನವಿರೇಳಿಸಲು 

ಸವೆದೆ ಸವೆದೇ ಹೋದೆ ನಡುಹಗಲಲಿ 
ಜೀವ ಜಾತದ ನಡುವೆ 

ಕಾವ್ಯ ಜಾತಕ ಬಂದೆ 

"ನಿಂತ ನೀರಲ್ಲವೋ ಹರಿವ ಜೋರು 


ಸಂಸ್ಕೃತಕೆ ಎದುರಾದ ಬಹು: ಸಂಸ್ಕೃತಿಯ 
ಪರ್ಕಾಯದಲ್ಲಿ ಪರಿಹಾರ ಕಂಡೆ 

ಹಡಗು ಮುಳುಗದ ಹಾಗೆ 

ಬಂದು ಸೇರದೆ ಹೋಯ್ತು 
ಸುಕ್ಷೇಮವಾಗಿ ಹಾ ಕಡಲ ದಂಡೆ. 


ಜಲಪ್ರಳಯ ಕಂಡಾಯ್ತು 

ಅಣು ಪ್ರಳಯ ತಲೆಹೊಕ್ಕು ಬಿಡಲೇನು ಗತಿಯೆಂಬ 
ನಡುಕ ನೋವು 

ವಿಜ್ಞಾನಕ್ಕೆ ತನ್ನ ವಿನಾಯ್ಸಿ ಬೇರಿಲ್ಲದ ಧಿಮಾಕು 
ವತ್ಸಾ 


ಜೀವ ಆಪೋಷಿಸುವ ಹಿಂಸೆ ಭೀಭತ್ಪ! 


(24) 


ವೀಚಿ 


(ಸ 


ಚಿಂತನಾ ಸಮಾವೇಶ .: 


ಬೆ 
~ 
3 
ಈ 
9 
ಅ 
9 
© 
ಅ 
€ 
9 
ಸ್ಸ 
6 
9 
9 
ಅ 
6 
9 
9 
೨ 


ಕ 
ಲಿ 
ಸ್ನ 
Ks 


೭೩ 


"ಬರಗೂರು 


ಆಶಯ ನುಡಿ 


ಇತ್ತೀಚಿಗೆ ಬೆಂಗಳೂರಿನಲ್ಲಿ ಕನ್ನಡ ಅಭಿವೃದ್ಧಿ 


ಪ್ರಾಧಿಕಾರವು "ಗಣಕದಲ್ಲಿ ಕನ್ನಡ' ಎಂಬ ಚಿಂತನಾ 
ಶಿಬಿರವನ್ನು ಏರ್ಪಡಿಸಿತ್ತು ಆ ಸಂದರ್ಭದಲ್ಲಿ ಬರಗೂರು 
ರಾಮಚಂದ್ರಪ್ಪ ಅವರು ಪ್ರಾಧಿಕಾರದ ಅಧ್ಯಕ್ಷರಾಗಿ 
ಚರ್ಚೆಗೆ ಆಶಯ ನುಡಿಯನ್ನು ಮಂಡಿಸಿದರು. ಶೂದ್ರದ 
ಓದುಗರಿಗಾಗಿ ಇದನ್ನು ಇಲ್ಲಿ ಪ್ರಕಟಿಸುತ್ತಿದ್ದೇವೆ. ಇದರ 
ಬಗ್ಗೆ ಪ್ರತಿಕ್ರಿಯೆಗಳನ್ನು ಬಯಸುತ್ತದೆ. ಸಂ : 


"ಗಣಕದಲ್ಲಿ ಕನ್ನಡ' ಎಂಬ ಈ ಚಿಂತನಾ 
ಸಮಾವೇಶಕ್ಕೆ ಮತ್ತೊಮ್ಮೆ ಎಲ್ಲರನ್ನೂ ಸ್ವಾಗತಿಸುತ್ತ 
ಆಶಯ ನುಡಿಯ ರೂಪದಲ್ಲಿ ಕೆಲವು ವಿಚಾರಗಳನ್ನು 
ಹಂಚಿಕೊಳ್ಳ ಬಯಸುತ್ತೇನೆ. 


ಕನ್ನಡ ಅಭಿವೃದ್ದಿ ಪ್ರಾಧಿಕಾರವು ರೋಚಕತೆಯ 
ಬದಲು ರಚನಾತ್ಮಕತೆಯನ್ನು ನೆಲೆಗೊಳಿಸಬೇಕೆಂಬ 
ಸಂಕಲ್ಪದಿಂದ ಕೆಲಸಮಾಡುತ್ತಿದೆ. ಈ ದಿಕ್ಕಿನಲ್ಲಿ ಕನ್ನಡ 
ಪರಿಸರ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ. 
ಭಾಷೆಯನ್ನು ಬೆಸುಗೆಯ ಮಾಧ್ಯಮವಾಗಿ ರೂಪಿಸುತ್ತ 
ಸಾಮಾಜಿಕ-ಸಾಂಸ್ಕೃತಿಕ ಜಾಗೃತಿಯ ಮೂಲಕ ಕನ್ನಡವು 
ಒಂದು ಮನೋಧರ್ಮ ವಾಗಿ, ಮೌಲ್ಯವಾಗಿ ವಿಕಾಸ 


ಹೊಂದಬೇಕೆಂಬ ಆಶಯ ಹೊತ್ತ ಪ್ರಾಧಿಕಾರವು 


ರಾಜ್ಯದಾದ್ಯಂತ ಕನ್ನಡ ಸಂಸ್ಕೃತಿ ಶಿಬಿರಗಳನ್ನು ನಡೆಸಲು 
ಯೋಚಿಸಿ ಕನ್ನಡ ಸಾಂಸ್ಕೃತಿಕ ಮನಸ್ಸನ್ನು ಸಿದ್ಧಗೊಳಿಸಲು 
ಸನ್ನದ್ಧವಾಗಿದೆ. ಭಾಷಾ ಅಲ್ಲ ಸಂಖ್ಯಾತರು ಮತ್ತು 
ಧಾರ್ಮಿಕ ಅಲ್ಪ ಸಂಖ್ಯಾತರನ್ನು ದೂರುತ್ತಲೇ 
ದೂರವಿಡುವ ಹುನ್ನಾರಕ್ಕೆ ಬದಲಾಗಿ, ಅವರೊಂದಿಗೆ 


(25) 


— 


ಸಂವಾದ ನಡೆಸಿ ತಾವಾಗಿಯೇ ಕನ್ನಡ ಕಲಿಯುತ್ತೇವೆಂದು ಹೇಳುವಂತಹ ವಾತಾವರಣವನ್ನು 
ಈಗಾಗಲೇ ಹುಟ್ಟು ಹಾಕಲಾಗಿದೆ. ಕನ್ನಡದ ಅನುಷ್ಠಾನಕ್ಕೆ ಪೂರಕವಾಗಿ ಬೇಕಾದ ಆಕರ 
ಸಾಹಿತ್ಯ ರಚನೆ ಹಾಗೂ ಪ್ರಕಟಣೆಗಾಗಿ ಯೋಜನೆಯನ್ನು ರೂಪಿಸಿ ಅನುಷ್ಠಾನದ 
ಹಾದಿ ಹಿಡಿಯಲಾಗಿದೆ. ಪ್ರತಿ ನಗರ, ಪಟ್ಟಣಗಳಿಗೆ ಸಂಬಂಧಿಸಿ ದಂತೆ ಸಮಗ್ರ ಕನ್ನಡೀಕರಣ 
ಯೋಜನೆಯನ್ನು ಇಷ್ಟರಲ್ಲೇ ಸಿದ್ದಗೊಳಿಸಿ, ಮಹಾನಗರ ಪಾಲಿಕೆ, ನಗರಸಭೆ, ಮತ್ತು 
ಪುರಸಭೆಗಳ ಮೂಲಕ ಆಯಾ ನಗರ ಹಾಗೂ ಪಟ್ಟಣಗಳಲ್ಲಿ ಕನ್ನಡ ಪರಿಸರ 
ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುತ್ತದೆ. 


ಬಹು ಮುಖ್ಯವಾಗಿ - ಕನ್ನಡಿಗರ ಬದುಕಿನ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 
ನೈಜಕಾಳಜಿಯಿದೆ. ಈ ದಿಕ್ಕಿನಲ್ಲಿ ನಮ್ಮ ಪ್ರಾಧಿಕಾರವು ತನ್ನ ಮೊದಲ ಸಭೆಯಲ್ಲೇ - 1 
ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಎಲ್ಲರಿಗೂ - ಅಂದರೆ 
ಕರ್ನಾಟಕದ ಒಳಗಿನ ಹೊರಗಿನ ಹಾಗೂ ಗಡಿನಾಡಿನ ಎಲ್ಲರಿಗೂ - ವೃತ್ತಿ ಶಿಕ್ಷಣ ಮತ್ತು 
ಉನ್ನತ ಶಿಕ್ಷಣದಲ್ಲಿ ಆದ್ಯತೆಯ ಮೇಲೆ ಪ್ರವೇಶ ಕೊಡಬೇಕೆಂದು ಸರ್ಕಾರವನ್ನು ಕೇಳುವ 
ನಿರ್ಣಯವನ್ನು ಅಂಗೀಕರಿಸಿತು. ನಾನು ಈ ವಿಷಯವನ್ನು ಮಾನ್ಯ ಮುಖ್ಯ ಮಂತ್ರಿಗಳೊಂದಿಗೆ 
ಚರ್ಚಿಸಿದ ನಂತರ ಉಂಟಾದ ಫಲಶ್ರುತಿ ನಿಮಗೆಲ್ಲ ಗೊತ್ತೇ ಇದೆ. 


ಮಾನ್ಯ ಮುಖ್ಯ ಮಂತ್ರಿಗಳಾದ ಶ್ರೀ ಸೋಮನಹಳ್ಳಿ ಕೃಷ್ಣ ಅವರು ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರದ ಪ್ರಸ್ತಾಪವನ್ನು ತಾತ್ವಿಕವಾಗಿ ಒಪ್ಪಿರುವುದಕ್ಕಾಗಿ ವಿಧಾನಸಭೆಯಲ್ಲಿ ಘೋಷಿಸುವುದರ 
ಮೂಲಕ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಹುಸಿ ತಿನಿಸು ತಿನ್ನಿಸುವ 
ಬದಲು ಕನಸನ್ನು ನನಸಾಗಿರುವ ಸಂಕಲ್ಪಕ್ಕೆ ಸ್ಪಂದಿಸಿದ್ದು" ಇದಕ್ಕಾಗಿ ಶ್ರೀ ಸೋಮನಹಳ್ಳಿ 
ಕೃಷ್ಣ ಅವರನ್ನು ಅಭಿನಂದಿಸುವುದು ಕನ್ನಡಿಗರ ಹೊಣೆಯಾಗಿದೆ. ಎಲ್ಲ ಕನ್ನಡಿಗರ ಪರವಾಗಿ 
ಹಾಗೂ ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ 
ಸೋಮನಹಳ್ಳಿ ಕೃಷ್ಣ ಅವರನ್ನು ಅಭಿನಂದಿಸುತ್ತೇನೆ. ಅಷ್ಟೇ ಅಲ್ಲ, ಈ ಸಂಬಂಧದ ಸರ್ಕಾರಿ 
ಆದೇಶವನ್ನು ಇನ್ನು ಒಂದು ವಾರದೊಳಗೆ ಹೊರಡಿಸಲು ವ್ಯವಸ್ಥೆ ಮಾಡಬೇಕೆಂದು 
ವಿನಂತಿಸುತ್ತೇನೆ. 


ಈಗ ಇವತ್ತಿನ ಚಿಂತನಾ ಸಮಾವೇಶದ ವಿಷಯಕ್ಕೆ ಬರುತ್ತೇನೆ. ನಮ್ಮ ಬೇಕು 
- ಬೇಡಗಳನ್ನು ಕೇಳದೆ, ಹೇಳದೆ ಮಾಹಿತಿ ತಂತ್ರಜ್ಞಾನವು ತನ್ನ ಮಾಯಾಜಾಲವನ್ನು 
ವಿಸ್ತರಿಸಿಕೊಳ್ಳುತ್ತಿರುವ ಕಾಲ ಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಕಾಲದ ಕಾಳಜಿಗಳನ್ನು ಯಾರು 
ಅಥವಾ ಯಾವುದು ಕಬಳಿಸಬಹುದು, ರೂಪಿಸಬಹುದು, ವಿಸ್ತರಿಸಬಹುದು ಎಂಬ ಅಂಶ 


| ಸಮಕಾಲೀನ . 
ಕಾಲದ ಕೈಯನ್ನು ಮೀರಿ ಹೇರಲ್ಪಡುವ ಸನ್ನಿವೇಶವೂ ಸೃಷ್ಟಿಯಾಗುವುದುಂಟು. ಹೀಗಾಗಿ 
ನಾವು ನಿಂತಿರುವ ಕಾಲ ನಮ್ಮದಾಗಬಹುದು; ನಮ್ಮದಾಗದೆಯೂ ಇರಬಹುದು; ನಮ್ಮದೆಂಬ 
ಭ್ರಮೆಯನ್ನು ಮೂಡಿಸಬಹುದು. ಮುಂದುವರೆದ ದೇಶಗಳ ವಿವಿಧ ಹುನ್ನಾರಗಳಲ್ಲಿ ಕಾಲಕೆ 
ಒದಗುವ ಸರ್ಪದರ್ಪವು ಅಭಿವೃದ್ಧಿಶೀಲ ದೇಶಗಳ ದಿಕ್ಕನ್ನೆ ಬದಲಾಯಿಸಬಹುದು. 


ಇದು ಹೇಳಿ ಹೇಳಿ ಮಾಹಿತಿ-ತಂತ್ರಜ್ಞಾನವು ವಿಜೃಂಭಿಸಲ್ಪಡುತ್ತಿರುವ ಕಾಲ. ಈ 
ಕಾಲಘಟ್ಟದಲ್ಲಿ, ಕನ್ನಡವು ಕಾಲಗರ್ಭ ಸೇರುವಂತಾಗಬಾರದು ಎಂಬ ಕಾಳಜಿ ಹಾಗೂ ಕಳಕಳಿ 
ಗಣಕದಲ್ಲಿ ಕನ್ನಡ ಎಂಬ ಇವತ್ತಿನ ಚಿಂತನಾ ಸಮಾವೇಶದ ಆಶವಾಗಿದೆ. 


ಈ ಸಂದರ್ಭದಲ್ಲಿ ಒಂದು ಮುಖ್ಯ ತಾತ್ವಿಕ ಅಂಶದ ಕಡೆಗೆ ನಿಮ್ಮ ಗಮನ 
ಸೆಳೆಯ ಬಯಸುತ್ತೇನೆ. 


ಮಾಹಿತಿ-ತಂತ್ರಜ್ಞಾನವು ಇವತ್ತಿನ ಬಹುಮುಖ್ಯ ವೈಜ್ಞಾನಿಕ ಆವಿಷ್ಕಾರ. ಇದು 
ವಾದದ ವಿಷಯವೇ ಅಲ್ಲ. ಆದರೆ ಇವತ್ತು ವಿಜ್ಞಾನವು ವಿಜ್ಞಾನಿಗಳ ಕೈಯಲ್ಲಿ ಮಾತ್ರ ಇದೆಯೇ? 
- ಎಂಬ ಪ್ರಶ್ನೆ ಬಹುಮುಖ್ಯವೆಂದು ನಾನು ಭಾವಿಸುತ್ತೇನೆ. ವಿಜ್ಞಾನದ ಸಂಶೋಧನೆಗಳನ್ನು 
ವಿಜ್ಞಾನಿಗಳೇ ನಡೆಸುತ್ತಾರಾದರೂ ಸಂಶೋಧನೆಗೆ ಸ್ಪತಂತ್ರ ನೆಲೆ ಇರುತ್ತದೆಯೆಂದು 
ಹೇಳಲಾಗದು. ದೇಶದಲ್ಲಿ ಮೇಲುಗೈ ಪಡೆಯುವ ರಾಜಕೀಯ ಶಕ್ತಿಗಳ ನೀತಿ ನಿರೂಪಣೆಗೆ 
ಅನುಗುಣವಾಗಿ ವೈಜ್ಞಾನಿಕ ಶೋಧದ ದಿಕ್ಕು ನಿಯಂತ್ರಣಕ್ಕೊಳಪಡುವ ಅನಿವಾರ್ಯದಲ್ಲಿ 
ನಾವಿದ್ದೇವೆ. ರಾಜಕೀಯ ಶಕ್ತಿ ಕೇಂದ್ರ ಅಥವಾ ರಾಜಕೀಯ ಕೇಂದ್ರ ಶಕ್ತಿಗೆ ಅಣು ಬಾಂಬು 
ಬೇಕೆಂದರೆ ವಿಜ್ಞಾನ ಅದರ ಆವಿಷ್ಕಾರಕ್ಕೆ ಶ್ರಮಿಸುತ್ತದೆ; ಕೃಷಿ ಮೂಲಕ್ಕೆ ಮಹತ್ವ ಕೊಟ್ಟರೆ 
ವಿಜ್ಞಾನದ ಶೋಧ ಆ ದಿಕ್ಕು ಹಿಡಿಯುತ್ತದೆ. ಇದು ಒಂದು ಮುಖ. 


ಎಚಿತ್ರವೆಂದರೆ - ನಾವು ಯಾವುದನ್ನು ರಾಜಕೀಯ ಶಕ್ತಿ ಕೇಂದ್ರವೆಂದೊ, ಕೇಂದ್ರ 
ಶಕ್ತಿಯೆಂದೊ ಕರೆಯುತ್ತೇವೆ. ಆ ಶಕ್ತಿಯ ಕೇಂದ್ರ ನಮ್ಮ ದೇಶದಲ್ಲೇ ಇರುತ್ತದೆಯೆಂಬ 
ಗ್ಯಾರಂಟಿಯಿಲ್ಲ. ಈ ರಾಜಕೀಯ ಶಕ್ತಿಯನ್ನು ನಿಯಂತ್ರಿಸುವ ಕೇಂದ್ರ ಅಮೇರಿಕಾದಲ್ಲಿರಬಹುದು, 
ಬ್ರಿಟನ್ನಿನಲ್ಲರಬಹುದು. ಅಂದರೆ ನಮ್ಮ ಮುಖ್ಯ ವೈಜ್ಞಾನಿಕ ಆವಿಷ್ಕಾರಗಳ ದಿಕ್ಕನ್ನು ನಿಯಂತ್ರಿಸುವ 
ಶಕ್ತಿ ಮುಂದುವರೆದ ರಾಷ್ಟ್ರಗಳ ರಾಜಕೀಯದಲ್ಲಿ ಕೇಂದ್ರೀಕೃತವಾಗಿದೆ. ಇದರ ಫಲವಾಗಿ, 
ಮುಂದುವರೆದ ರಾಷ್ಟ್ರಗಳ ಆಧುನಿಕ - ವೈಜ್ಞಾನಿಕ ಮಾದರಿಗಳು ಹಿಂದುಳಿದ ಅಥವಾ 
ಅಭಿವೃದ್ದಿ ಶೀಲ ರಾಷ್ಟ್ರಗಳ ಆದರ್ಶವಾಗಿ ಪರಿಣಮಿಸುವ ವಿಪರ್ಯಾಸ ನಮ್ಮೆದುರಿಗಿದೆ. 
ಆದ್ದರಿಂದ ಮುಂದುವರೆದ ರಾಷ್ಟ್ರಗಳ ಮಾದರಿಗಳು ಆದರ್ಶಗಳಾಗದೆ ಆತಂಕಗಳೆಂದು 
ಪರಿಗಣಿಸಿದಾಗ, ಅಭಿವೃದ್ದಿ ಶೀಲ ರಾಷ್ಟ್ರಗಳ ತಳಮಳ ಅರ್ಥಪೂರ್ಣವಾಗುತ್ತದೆ. 


ಟು (2) 


es 


ಮುಂದುವರೆದ ರಾಷ್ಟ್ರಗಳ ಮಾದರಿಗಳನ್ನು ಸ್ಥಳೀಯ ಅಗತ್ಯಕನುಗುಣವಾಗಿ ಅರಗಿಸಿಕೊಳ್ಳುವ 
ಅಂತಃಶಕ್ತಿ ಲಭ್ಯವಾಗುತ್ತದೆ. ಇಲ್ಲದಿದ್ದರೆ ಬಾಹ್ಯ ಶಕ್ತಿಯನ್ನೇ ಅಂತಃಶಕ್ತಿಯೆಂದು ಭ್ರಮಿಸಿ 
ಪ್ರಚುರಪಡಿಸುವ ಜಾಹಿರಾತು ದೇಶಗಳಾಗಿ ನಾವು ಮಾರ್ಪಡುತ್ತೇವೆ. ಸ್ಥಳೀಯ ಸನ್ನಿವೇಶಕ್ಕೆ 
ಮುಂದುವರೆದ ರಾಷ್ಟ್ರಗಳ ವೈಜ್ಞಾನಿಕ ಮಾದರಿಗಳು ಎಷ್ಟು ಬೇಕು, ಎಷ್ಟು ಬೇಡ ಎಂಬ 
ವಿವೇಚನಾ ಶಕ್ತಿಯನ್ನು ಒತ್ತೆಯಿಟ್ಟು, ದೇಶದ ಭೂಪಟವನ್ನು ಜಾಹಿರಾತು ಪುಟವನ್ನಾಗಿ 
ಪರಿವರ್ತಿಸಿ ಪುಣ್ಯಕಟ್ಟಿಕೊಳ್ಳುತ್ತೇವೆ; ಬಹುಮುಖಿ ಸಾಮಾಜಿಕ ವಲಯವುಳ್ಳ ನಮ್ಮ ದೇಶದ 
ಅಭಿವೃದ್ಧಿಗೆ ವಿಜ್ಞಾನದ ಬಹುಮುಖತೆ ಅಗತ್ಯವೆಂಬುದನ್ನು ಮರೆತು, ವಿಜ್ಞಾನದ ಏಕಮುಖತೆಗೆ 
ಮಾತನ್ನು ಮಾರಿಕೊಳ್ಳುತ್ತೇವೆ. 


ವಿಜ್ಞಾನದ ಏಕಮುಖತೆ ನಮ್ಮ ಮುಂದಿರುವ ಒಂದು ಸಮಸ್ಯೆಯಾದರೆ ವಿಜ್ಞಾನದ 


ಉದ್ಯಮೀಕರಣ ಬಹುಮುಖ್ಯ ಆತಂಕವಾಗಿದೆ. 


ಹಾಗೆ ನೋಡಿದರೆ, ವಿಜ್ಞಾನದ ಉದ್ಯಮೀಕರಣವು ಈಗ ಒಂದು ಅಂತರರಾಷ್ಟ್ರೀಯ 
ಆತಂಕ. ಯಾಕೆಂದರೆ, ಇಂದು, ಮುಂದುವರೆದ ಮತ್ತು ಹಿಂದುಳಿದ ರಾಷ್ಟ್ರಗಳನ್ನು ಏಕಕಾಲಕ್ಕೆ 
ಉದ್ಯಮದ ನೆಲೆಗಳು ನಿಯಂತ್ರಿಸುತ್ತಿವೆ. ಯಾವ ಉದ್ಯಮವು ಯಾವ ಕಾಲದಲ್ಲಿ ಜಾಹಿರಾತಿನ 
ಶಕ್ತಿಯನ್ನು ಪಡೆದು ವೈಭವೀಕರಿಸಲ್ಪಡುತ್ತದೆಯೊ, ಆ ಉದ್ಯಮ ಅಂತರರಾಷ್ಟ್ರೀಯ 
ಅನಿವಾರ್ಯ ಎಂಬ ಖ್ಯಾತಿಯನ್ನೂ ಪಡೆಯುತ್ತದೆ. ಮಾಹಿತಿ ತಂತ್ರಜ್ಞಾನವು ಇದಕ್ಕೆ 
ಹೊರತಗಿಲ್ಲ - ಹೀಗೆಂದ ಕೂಡಲೆ ಮಾಹಿತಿ - ತಂತ್ರಜ್ಞಾನದ ಮಹತ್ವವನ್ನು ನಾನು 
ಅಲ್ಲಗಳೆಯುತ್ತಿಲ್ಲ, ಅದರಿಂದಾಗುವ ಅನುಕೂಲಗಳನ್ನು ಗೌಣಗೊಳಿಸುತ್ತಿಲ್ಲ. ಯಾವುದೇ 
ತಂತ್ರಜ್ಞಾನ ಉದ್ಯಮೀಕರಣ ಹಾಗೂ ವೈಭವೀಕರಣಗಳಿಗೆ ಒಳಗಾದಾಗ ಉಂಟಾಗುವ 
ಆತಂಕಗಳನ್ನು ನಾವು ಎದುರಿಸದೆ, ಕೇವಲ ಏಕಮುಖಿಗಳಾಗುವ ಕೈಂಕರ್ಯಕ್ಕೆ ಒಳಗಾಗಬಾರದು . 
ಎಂಬುದು ನನ್ನ ಕಳಕಳಿ. ಇದು ವೈಯಕ್ತಿಕ ಕಳಕಳಿಯಲ್ಲ; ಸಾಮಾಜಿಕ ಕಳಕಳಿ. 


ಬಹುಮುಖೀ ಸಮಾಜಕ್ಕೆ ಇಪ್ಪತೊಂದನೇ ಶತಮಾನದ ಹೆಸರಿನಲ್ಲಿ ಏಕಮುಖಿ ಚಿಂತನೆಯನ್ನು 
ಹೇರುವ ಮುಂದುವರೆದ ರಾಷ್ಟ್ರಗಳ ಉದ್ಯಮೀಕರಣ ಹುನ್ನಾರವನ್ನು ನಾವು ಅರ್ಥ 
ಮಾಡಿಕೊಳ್ಳಬೇಕು, ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಆಧುನಿಕ ವಿಜ್ಞಾನ - ತಂತ್ರಜ್ಞಾನಗಳನ್ನು 
ಅಳವಡಿಸಿಕೊಂಡು ಜನಮುಖಿಯಾಗಬೇಕು. ಇಲ್ಲದಿದ್ದರೆ ಮುಂದುವರೆದ ರಾಷ್ಟ್ರಗಳ ವಿಜ್ಞಾನದ 
ಏಕಮುಖತೆ ಮತ್ತು ಹಿಂದುಳಿದ ರಾಷ್ಟ್ರಗಳ ಅಭಿವೃ ದಿಯ ಬಹುಮುಖತೆಗಳ ನಡುವೆ ದೊಡ್ಡ 
ಕಂದಕವೇರ್ಪಡುತ್ತದೆ. 


ಇಪ್ಪತ್ತನೇ ಶತಮಾನವನ್ನೂ ಪ್ರವೇಶ ಮಾಡದೆ ಇರುವ ಕೋಟ್ಯಾಂತರ ಜನರುಳ್ಳ 


ಇ 


ಅರಾ 


ಆಗ, ನಾವು ಅಭಿವೃದ್ಧಿಯ ಹುಸಿ ಮಾದರಿಗಳಲ್ಲಿ ಹೊಸ ವರ್ಣಾಶ್ರಮವನ್ನು 
ಸ್ಥಾಪಿಸುವ ಅಪಾಯವಿದೆ. ಯಾಕೆಂದರೆ ನಮ್ಮಲ್ಲಿ ಅಕ್ಷರವಂಚಿತ ಲಕ್ಷ ಲಕ್ಷ ಜನರು 
ಮಾತೃಭಾಷೆಗೂ ಮಾತಾಗಲಾಗದೆ ಮೂಕ ಸಂಸ್ಕೃತಿಯ ಪ್ರತೀಕವಾಗಿ ಬದುಕುತ್ತಿದ್ದಾರೆ. 
ಮೂಕ ಸಂಸ್ಕೃತಿಗೆ ಮಾತಾಗುವುದೇ ಪ್ರಜಾಪ್ರಭುತ್ವದ ಪ್ರಧಾನ ಆಶಯ. ಈ ಆಶಯಕ್ಕ 
ಆಧುನಿಕ ವಿಜ್ಞಾನ - ತಂತ್ರಜ್ಞಾನಗಳು ಸ್ಪಂದಿಸಬೇಕು. ಮೇಲ್ವರ್ಗದ ಮುಂದುವರೆದ ವೃಜ್ಞಾನಿಕ 
ಮಾದರಿಗಳನ್ನು ಮಧ್ಯಮವರ್ಗ ಕೆಳಮಧ್ಯಮವರ್ಗ ಹಾಗೂ ಕೆಳವರ್ಗದ ಹಿಂದುಳಿದ ಜೀವನ 
ಮಾದರಿಗಳಿಗೆ ಅಳವಡಿಸುವುದು ಸುಲಭದ ಕೆಲಸವಲ್ಲ, ಸ್ವಲ್ಪ ಆಯ ತಪ್ಪಿದರೂ ಹೊಸ 
ವರ್ಣಾಶ್ರಮ ಧರ್ಮಕ್ಕೆ ಹಾದಿಯಾಗುವ ಆತಂಕ ಎದುರಾಗುತ್ತದೆ. 


ಹೀಗೆಂದು ಅಭಿವೃದ್ಧಿಶೀಲ-ಹಿಂದುಳಿದ ದೇಶಗಳು ತಮಗೆ ತಾವೇ ದ್ವೀಪಗಳಾಗುವ 
ಸನ್ನಿವೇಶದಲ್ಲೂ ನಾವಿಲ್ಲ. ಆದ್ದರಿಂದ ರಾಜಕೀಯ ನೆಲೆಗಳನ್ನು ಮೀರಿ ಬೆಳೆಯುತ್ತಿರುವ 
ವಿಜ್ಞಾನದ ಏಕಮುಖತೆ ಮತ್ತು ಉದ್ಯಮೀಕರಣದ ಸವಾಲುಗಳನ್ನು ಸರಿಯಾಗಿ ಎದುರಿಸುತ್ತ 
ಜನ ಸಾಮಾನ್ಯರ ಆಶಯಗಳಿಗೆ ಅಳವಡಿಸುವ ಬದ್ಧತೆ ಇಂದು ಮುಖ್ಯವಾಗಿದೆ. ನಾಡಿನ 
ಜನ-ಭಾಷೆ ಮತ್ತು ಜನ ಸಂಸ್ಕೃತಿಗಳನ್ನು ಉತ್ತೇಜಿಸುವ ವಿಧಾನಕ್ಕೆ ಆಧುನಿಕ ತಂತ್ರಜ್ಞಾನ 
_ ಪೂರಕವಾಗಬೇಕಾಗಿದೆ. 


ಶ್ರೀ ಸೋಮನಹಳ್ಳಿ ಕೃಷ್ಣ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವೂ ಜನ 


ಸಾಮಾನ್ಯರಿಗಾಗಿ ಮಾಹಿತಿ - ತ ಎಂದು ತನ್ನ ನೀತಿಯನ್ನು ಘೋಷಿಸಿರುವುದು 
ಸಮಾಧಾನದ ಹಾಗೂ ಸಂತೋಷದ ಸಂಗತಿಯಾಗಿದೆ. ಈ ನೀತಿ ನಿರೂಪಣೆಯ ಭಾಗವಾಗಿ 
ಗಣಕದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡುವ ವಿಷಯವೂ ದಾಖಲಾಗಿದ್ದು ಅದು ಸ್ಪಷ್ಟ ಕ್ರಮವಾಗಿ 
ಅನುಷ್ಠಾನಕ್ಕೆ ಬರಬೇಕಾಗಿದೆ. ಕಂಪ್ಯೂಟರೀಕರಣ, ಕನ್ನಡೀಕರಣವಾಗದಿದ್ದರೆ 
ಜನಸಾಮಾನ್ಯರಿಗಾಗಿ ಮಾಹಿತಿ ತಂತ್ರಜ್ಞಾನವೆಂಬ ನೀತಿ ಅರ್ಥಪೂರ್ಣವಾಗದು ಎಂಬ ಅಂಶ 
ಸನ್ಮಾನ್ಯ ಕೃಷ್ಣ ಅವರಿಗೆ ತಿಳಿಯದ ವಿಷಯವೇನೂ ಅಲ್ಲ. ಆದ್ದರಿಂದ ಸರ್ಕಾರಿ ತಂತ್ರಜ್ಞಾನ 
ಪ್ರವೀಣರು ಮುಂದು ಮಾಡುವ ನೆಪಗಳನ್ನು ಸುಲಭವಾಗಿ ಪಕ್ಕಕ್ಕೆ ಸರಿಸಿ, ಪಾರದರ್ಶಕ 
ಆಡಳಿತ ಕೊಡುವ ಸಲುವಾಗಿ ಶ್ರೀ ಕೃಷ್ಣ ಅವರು ಸದಾ ಕನ್ನಡದ ಪರವಾಗಿರುತ್ತಾರೆಂಬ 
ನಂಬಿಕೆ ನನಗಿದೆ. ಯಾಕೆಂದರೆ ಕನ್ನಡ ಮಾಧ್ಯಮದ ವ್ಯಾಸಂಗಿಗಳಿಗೆ ವೃತ್ತಿ ಶಿಕ್ಷಣ ಮತ್ತು 
ಉನ್ನತಶಿಕ್ಷಣದಲ್ಲಿ ಆದ್ಯತೆ ಕೊಡುವ ತೀರ್ಮಾನ ಕೊಡುವ ತೀರ್ಮಾನ ಕೃಗೊಂಡ ಶ್ರೀ ಕೃಷ್ಣ 
ಅವರ ಕನ್ನಡ ಕ್ರಿಯಾಶೀಲತೆ ನಂಬಿಕೆಯ ನೆಲೆಯನ್ನು ಗಟ್ಟಿಗೊಳಿಸಿದೆ. ಎರಡು ದಿನಗಳ ಕಾಲ 


ನಡೆಯುವ ಈ ಚಿಂತನಾ ಸಮಾವೇಶವು ಗಣಕದಲ್ಲಿ ಕನ್ನಡ ವನ್ನು ಅಳವಡಿಸಲು ಇರುವ 


ತಾಕು (29) 


ಮ TT 


ಸಣ್ಣ ಪುಟ್ಟ ತೊಡಕುಗಳಿಗೂ ಪರಿಹಾರೋಪಾಯಗಳನ್ನು ಸೂಚಿಸುತ್ತ, ಜನಸಾಮಾನ್ಯರ 
ಆಶಯಗಳಿಗೆ ಸ್ಪಂದಿಸುವಂಥ ಸಲಹೆಗಳನ್ನು ರೂಪಿಸುತ್ತದೆ. 


ಈ ಸಮಾವೇಶದ ಹಿನ್ನಲೆಯಲ್ಲಿ ನಾನು ಹೇಳಬೇಕೆಂದಿರುವುದು ಇಷ್ಟು: ಕನ್ನಡ 
ಭಾಷೆ ಮತ್ತು ಜನ ಸಂಸ್ಕೃತಿಗಳ ಜಾಗೃತಿಗಾಗಿ ಅನೇಕ ಹಿರಿಯ ಚೇತನಗಳು ಅವಿಶ್ರಾಂತವಾಗಿ 
ದುಡಿದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನಭಾಷ - ಜನಸಂಸ್ಕೃತಿಗಳ ಮಹತ್ವವನ್ನು ಸಮಾನತೆಯ 
ಆಶಯವಾಗಿ ನೋಡಬೇಕಾದ ಕಾಲದಲ್ಲಿ ನಾವಿದ್ದೇವೆ; ಕ್ರಿಯಾಶೀಲರಾಗಿದ್ದೇವೆ. ಹೀಗೆ ಹಿರಿಯ 
- ಕಿರಿಯರೆಲ್ಲರೂ ಸೇರಿ ರೂಪಿಸಿದ ಕ್ರಿಯಾಶೀಲತೆಯ ಶೀಲಹರಣವಾಗದಂತೆ ನೋಡಿಕೊಳ್ಳುವ 
ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಈ ದಿಕ್ಕಿನಲ್ಲಿ ವಿವಿಧ ರೀತಿಯ ಕ್ರಿಯಾತ್ಮಕತೆಯ ಅಗತ್ಯವಿದೆ. 
ಅದರಲ್ಲಿ - ಆಡಳಿತದಲ್ಲಿ ಕನ್ನಡದ ಬಳಕೆಯು ಪ್ರಜಾಪ್ರಭುತ್ವದ ಪ್ರಾಥಮಿಕ ಪಾಠವಾಗಿದೆ. 

ಮೊದಲು ಕಡತಗಳಲ್ಲಿ ಕನ್ನಡ ತರಲು ಪ್ರಯತ್ನಿಸಿದ್ದಾಯಿತು; ಆನಂತರ ಕನ್ನಡ 
ಬೆರಳಚ್ಚು ಯಂತ್ರದ ಅಳವಡಿಕೆ; ಈಗ ಗಣಕದಲ್ಲಿ ಕನ್ನಡದ ಅಳವಡಿಕೆ - ಹೀಗೆ ನಮ್ಮ 
ಒತ್ತಾಯದ ವಿಧಾನ ಹೊಸ ಆವಿಷ್ಕಾರಗಳಿಗನುಗುಣವಾಗಿ ರೂಪುಗೊಳ್ಳುತ್ತಲೇ ಇದೆ. 

ನೈಜ ಪ್ರಜಾಪ್ರಭುತ್ವದ ಪರವಾಗಿರುವವರ ಆಶಯ ಇಷ್ಟು: ಮಾಹಿತಿ ತಂತ್ರ ಜ್ಞಾನದ 
ಮಾಯಾಬಜಾರಿನಲ್ಲಿ ಕನ್ನಡ ಕಳೆದು ಹೋಗಬಾರದು; ಗಣಕಾರ್ಜುನನಿಗೆ ಸಿಕ್ಕಿದ ಶ್ರೀ ಕೃಷ್ಣ 
ಸಾರಥ್ಯದಲ್ಲಿ ಕನ್ನಡವು ಕುರುಕ್ಷೇತ್ರದ ಕೆಂಪು ಕೆಸರಲ್ಲಿ ಸಿಕ್ಕಿದ ಕರ್ಣರಥವಾಗಬಾರದು ಸಾರಥ್ಯ 
ದೊರಕುವ ಹೊಸ ಅಧ್ಯಾಯ ಆರಂಭವಾಗಬೇಕು. 

ಇದು ಶ್ರೀ ಸೋಮನಹಳ್ಳಿ ಕೃಷ್ಣ ಅವರ ಬಗ್ಗೆ ಕರ್ನಾಟಕದ ನಿರೀಕ್ಷೆ ಕನ್ನಡಿಗರ 
ನಂಬಿಕೆ. ಶ್ರೀ ಕೃಷ್ಣ ಅವರು ಈ ನಂಬಿಕೆಯನ್ನು ಹುಸಿಗೊಳಿಸುವುದಿಲ್ಲವೆಂಬ ಭರವಸೆ 
ನಮ್ಮೆಲ್ಲರದಾಗಿದೆ. - ನಮಸ್ಕಾರ. 


ಓದಿ: 
ಕೋಮುವಾದದ ರಾಜಕೀಯ 


ಲೇಖಕರು : ಜಿ. ರಾಜಶೇಖರ್‌, ಕೆ. ಫಣಿರಾಜ, ಫಕೀರ್‌ ಮಹಮದ್‌ ಕಟ್ಟಾ ಡಿ. 


ಕೋಮು ಗಲಬೆಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಶೀಲ ಕೃತಿ. 
ಪ್ರಕಾಶಕರು : ನವಕರ್ನಾಟಕ ಪ್ರಕಾಶನ, ಎಂಬೆಸಿ.ಸೆಂಟರ್‌, 
ಕ್ರೆಸೆಂಟ್‌ ರಸ್ತೆ, ಬೆಂಗಳೂರು - 1. 

ಬೆಲೆ : 25 


ಕಾವ 


ಬೇಡುವವರೆ ಎಲ್ಲ ನೀಡುವವರಿಲ್ಲ 


ಒಂದು ಬೇಸಿಗೆ ಸುಡು ಮಧ್ಯಾಹ್ನ | 
ಭೀಮಾ ನದಿಯ ದಂಡೆಯ ಮೇಲೆ ಕುಳಿತಿದ್ದಾನೆ 
ಕುದಿವ ಎದೆಗೆ ಕಡೆಗೋಲಿಟ್ಟಂತೆ 

ಪ್ರಕ್ಷುಬ್ಬ ಯೋಗಿ ಕಳಕೊಂಡವನ ಹಾಗೆ ನೆಲೆ 


ಇನ್ನೇನು ಹತ್ತಿ ಉರಿಯುವುದು ಬಯಲು 


ಕ್ಮ 


ಸುತ್ತಿ ಸುತ್ತಿ ಅಲೆವ ಸುಂಟರಗಾಳಿ 


ಸಿಕ್ಕ ತರಗೆಲೆ ಕಸಕಡ್ಡಿ ಆಕಾಶಕ್ಕೆ ಹಾರಿ 
ದಿಕ್ಕೆಟ್ಟು ಗುರುವನರಸುವ ಜೋಗಿ 


ಊರೂರು ಕೇರಿ ಕೇರಿ ಗುಡ್ಡಗ್ವಾರಣ್ಯ 
ಸಂತೆ ಜಾತ್ರೆಗಳನೆಲ್ಲ ಅಲೆದು 

| ಶಬ್ದಕ್ಕೆ ನಾಚದೆ ಒಂದೇ ಕೂಗು 
“"ಬೇಡುವವರೆ ಎಲ್ಲ ನೀಡುವವರಿಲ್ಲ !' 


ಗಿಡಗೆಂಟೆಗಳ ಬೇಡಿದ 

ತಿಟ್ಟು ತಟಾಕಗಳ ಮರಳರಾಸಿಯ ಬೇಡಿದ 
ಗುರುವ ತೋರಿರೆ ಎಂದು 

ಭೀಮಾ ನದಿಯ ಅಂಗಲಾಚಿದ 


ಗುಡ್ಡ ಬೆಟ್ಟಗಳ ಕಾಡಿದ 

ಕೆರೆ ಕುಂಟೆಗಳ ಪೀಡಿಸಿದ 

ತಿಟ್ಟು ತೆರವಿಗೆ ಕೇಳುಸುವಂತೆ ತಿರುತಿರುಗಿ ನುಡಿದ 
"ಬೇಡುವವರೆ ಎಲ್‌ ನೀಡುವವರಿಲ್ಲ' 


ಕಾವ 


ಕ 
ಎಲ್ಲೂ ಮರುಮಾತಿಲ್ಲ 

ಹತಾಶ ಬಕ್ಕಪ್ಪ ಮೌನವನೆ ಮಾತನಾಡಿಸಿದ 
ಮಾತಿಂದ ಮುಟ್ಟದರೆ ಕಳಲಿಬಿಡುವ ಮೌನ 
ಮೌನದುತ್ತರವೊಂದೆ ಮಹಾಮೌನ | 


ನದಿಯ ದಂಡೆಯ ಗುಂಟ 

ಎಮ್ಮೆ ಕಾಯುವ ಹುಡುಗ ದಿನವೂ ಕೇಳಿದ 
"ಬೇಡುವವರೆ ಎಲ್ಲ ನೀಡುವವರಿಲ್ಲ' 
ಒಂದು ದಿನ ಪರಿಹಾಸ್ಯಕ್ಕೆ ಮುಗುಚಿ ನಡಿದ 
"ನೀಡುವವರಿದ್ದಾರೆ ಬೇಡುವವರಿಲ್ಲ !' 


ದಿಗ್ಗನೆ ಎಚ್ಚೆತ್ತ ಯೋಗಿ ! 

ಭೀಮಾ ನದಿಯ ಥಳಥಳ ಹರಿವ ನೀರಲ್ಲಿ 
ಅಂಧಕಾರವೇ ಹೆಪ್ಪುಗಟ್ಟಿದ ಹಾಗೆ ಧ್ಯಾನಸ್ಥ ಎಮ್ಮೆಗಳು ! 
ನಡುವೆ ದೃಷ್ಟಿಗೆಟುಕದ ಹುಡುಗ 

ಪರಿಹಾಸದ ದನಿಮಾತ್ರ ಕೇಳುತ್ತಿದೆ 

"ನೀಡುವವರಿದ್ದಾರೆ ಬೇಡುವವರಿಲ್ಲ!!' .. 


ಇಷ್ಟು ದಿನ ಅಲೆಸಿ ಕಾಡಿದ ಗುರು 
ಇಂದು ಹೀಗೆ ಕಣಿಗೆ ಬಿದ ! 

ಣಿ ಎ 
ಹತ್ತಾರು ಎಮ್ಮೆಗಳ ಕಾಯುತ್ತ 
ಮರದಡಿಯಲ್ಲಿ ಹುಡುಗ ಧ್ಯಾನಸ್ಥ ಸಿದ್ದ! 


ಗುರುಹಸ್ತ ಅಮೃತದ ಬಿಂದು 
ಮರುಜೇವಣಿ ಪರುಷದ ಮಣಿ 
 ಅನುಮಾನಿಸಬಹುದೇ ಬಾಲಕನೆಂದು 
ಎಂತು ಹೇಗೆ ನುಡಿವುದೋ ಕಾಲದ ಕಣಿ ! 

ಮರುಕ್ಷಣ ಹುಡುಗನೆದುರು 

ಮಂಡಿಯೂರಿ ಕುಳಿತ ಯೋಗಿ 

ಎದೆಯ ಜೋಳಿಗೆ ತೆರೆದು ಬೇಡಿದ 

"ನೀಡಿ ಗುರುವೆ ಬೇಡಿ ನಿಂದಿದ್ದೇನೆ' 


D 


(ತನು) 


"ಹುಡುಗ ಗಾಬರಿಗೊಂಡು ನೀಡಿದ ಎಮ್ಮೆ ಕಾಯುವ ಕೋಲ ! 
ಕೊಟ್ಟ ಕೋಲನೆ ಹಿಡಿದು ಗಟ್ಟಿಯಾಗಿ | 
ಕೋಲ ತುದಿ ಒಂದರಲಿ ಬೇಡಿ ನಿಂತ ಯೋಗಿ 


ಇನ್ನೊಂದರಲ್ಲಿ ನೀಡಲೇನೂ ಇಲ್ಲದ ಬಾಲಕ ಬೈರಾಗಿ 


ಕೋಲ ಮೂಲಕ ಹುಡುಗ ಪಡೆದ 


ಸ್ರ ಟನ 
ತೋರು ಬೆರಳು ಚಂದ್ರನಲ್ಲ - ಗುರು ಪರಬ್ರಹ್ಮ 
ನಿಂತ ಕೈಮರ ದಾರಿಯಲ್ಲ - ಗುರು ಪರಬ್ರಹ್ಮ 
ಸ್ವಾನುಭವದಿ ನಿನ್ನ ನಿನ್ನೊಳಗರಿತರೆ 
ನೀನೆ ಶ್ರೀಗುರು ಮಹಲಿಂಗನಾಗುವೆ 
ಗುರು ಪರಬ್ರಹ್ಮ ಸರ್ವರಿಗೂ ಶ್ರೀ ಗುರುಪರಬ್ರಹ್ಮ' 


ಚಂಗೇಜ್‌ ಖಾನ್‌, ತೈಮೂರ್‌ಲಂಗ್‌, ನಾದಿರ್‌ಶಾಹ, ಎಡೋಲ್ಡ್‌ ಹಿಟ್ಲರ್‌, 
ಜೋಸೆಫ್‌ ಸ್ಟಾಲಿನ್‌ ಬೆನಿಟೊ, ಮುಸೋಲಿನಿ, ರೋನಾಲ್ಡ್‌ರೀಗನ್‌ ಇವರೆಲ್ಲರೂ 
ಯಾರ ಪ್ರತಿನಿಧಿಗಳೆಂದು ಕೊಂಡಿರುವಿರಿ ? ದೇವರ ಪ್ರತಿನಿಧಿಗಳಂತೂ ಅಲ್ಲವೇ 
ಅಲ್ಲ ಇವರೆಲ್ಲರೂ ದೆವ್ವರ ಪ್ರತಿನಿಧಿಗಳು. ಇವರೇ ನಮ್ಮ ಇತಿಹಾಸವನ್ನು 
ಕಟಿ ದವರು. ಜಗತಿನಲಿ ಹೆಚು ಹಚು ಕೆಡಕುಗಳನು ಹುಟಿ ಸುತ್ತ ಬಂದವರು 
ಟೆ ೫೫28? ಚ ಚ a EN 
ಸಹ ಇವರೇ. 


ಓಶೋ 


ಮಾ ಣಾ | ನೆನಪು 


ಎಲ್‌. ಗುಂಡಪ್ಪನವರು ಕನ್ನಡ ಸ್ವಾಸ್‌ ವಲಯದಲ್ಲಿ ಪ್ರಸಿದ್ಧ ವಿದ್ದಾಂಸರಾಗಿದ್ದವರು. 
ಇವರ ಮಗಳು ಕಮಲಾ ಎಸ್‌. ಬಾಲುರವರು ತಮ್ಮ ತಂದೆಯ ಬಗ್ಗೆ ಆತ್ಮೀಯವಾದ 
ನೆನಪನ್ನು ಬರೆದುಕೊಟ್ಟದ್ದಾರೆ. ಕಮಲಾರವರು ಆಕಾಶವಾಣಿಯಲ್ಲಿ ತುಂಬಾ ಕ್ರಿಯಾ 
ಶೀಲರಾಗಿ ಕೆಲಸ ಮಾಡಿದವರು. ಸಂ : 


ರಾತ್ರಿಯ ಹೊತ್ತು ಯಾವುದಾದರೂ ಟ್ರೇನರ್‌ ವಿಮಾನದ ವಾಕ್ಕತಾನದ ಶಬ್ದ ಕೇಳಿದರೆ, 
ನನ್ನ ಮನಸ್ಸು ಹಿಂದೆಸರಿದು ಬಾಲ್ಯದ ದಿನಗಳನ್ನು ಕಾಣತೊಡಗುತ್ತದೆ. ಅಲ್ಲಿ ಕತ್ತಲೆಯಿದೆ. 
Re PR ಎಂದು ಫೀಳಿಡುವ ಸೈರನ್ನಿನ ದನಿ ಇದೆ. ಜಪಾನ್‌ ಭಾರತದ ಮೇಲೆ ದಾಳಿ 
ಮಾಡುತ್ತದೆ ಎಂದು, ವಿಶೇಷವಾಗಿ ಬೆಂಗಳೂರಿನ ಜನರಿಗೆ ಬ್ಲ್ಯಾಕ್‌ ಜೌಟ್‌ ತರಬೇತಿ 
ನೀಡುತ್ತಿದ್ದ ಕಾಲ ಅದು - ಅದುವರೆಗೂ ಇದ್ದ ಬೆಳಕು ಸೈರನ್‌ ಕೂಗಿದ ತಕ್ಷಣ ಆರಿ 
ಉಂಟಾದ ಕತ್ತಲೆ. ಆ ಕತ್ತಲೆಯಲ್ಲಿ ನಿಮಿವವಾಗ ಗುಯ್ದ್‌... ಇ ಎಂದು ವಿಮಾನದ ಶಬ್ದ 
ಹತ್ತಿರ ಹತ್ತಿರ ಬರುತ್ತಿದ್ದಂತೆಯೇ, ನಾನು, ಸುಮಾರು ಮೂರು ವರ್ಷದ ಬಾಲೆ. ತಂದೆಯ 
ತೊಡೆಯ ಮೇಲೆ ಗಟ್ಟಿಯಾಗಿ ಕಣ್ಣುಮುಚ್ಚಿ ಕುಳಿತುಕೊಂಡು ರಕ್ಷಣೆ ಪಡೆಯುತ್ತೇನೆ. ಆಗ 
ಅವರು ನನ್ನನ್ನು ಹೊರಗೆ ಅಂಗಳಕ್ಕೆ ಕರೆದುಕೊಂಡು ಹೋಗಿ, “ನೋಡು ಕತ್ತಲಲ್ಲಿ ನಕ್ಷತ್ರಗಳು 
ಎಷ್ಟು ಚೆನ್ನಾಗಿ ಫಳ ಫಳ ಅನ್ನುತ್ತವೆ” ಎಂದು ಸಮಾಧಾನ ಮಾಡುತ್ತಾರೆ. ಇಂದೂ ಸಹ, 
ರಾತ್ರಿಯ ಹೊತ್ತು ವಿದ್ಯುತ್‌ ಇದ್ದಕ್ಕಿದ್ದ ಹಾಗೆ ಕೈಕೊಟ್ಟಾಗ ನಾನು ಆಚೆ ಹೋಗಿನಿಂತು ಆಕಾಶದತ್ತ 
ನೋಡುತ್ತೇನೆ, ಅಣ್ಣ ತೋರಿಸುತ್ತಿದ್ದ ನಕ್ಷತ್ರಗಳನ್ನು ಗುರ್ತಿಸಲು ಯತ್ನಿಸುತ್ತೇನೆ. ಕತ್ತಲೆ ಬಗ್ಗೆ 
ನನಗಿದ್ದ ಭೀತಿಯನ್ನು ಹೋಗೂಡಿಸುತ್ತಿದ್ದ ಅಣ್ಣನ ರೀತಿಯನ್ನು ನೆನೆಯುತ್ತೇನೆ. 


ಎಲ್‌ ಗುಂಡಪ್ಪ ಎಂದು ಸಾರಸ್ವತಲೋಕದಲ್ಲಿ ಖ್ಯಾತನಾಮರಾಗಿದ್ದ ನಮ್ಮ 
ತಂದೆ ಪುತಿನ ಹೇಳುತ್ತಿದ್ದಂತೆ ಪರಮ ಸಾತ್ವಿಕರು, ಸತ್ಪುರುಷರು. ಅವರು ಮನೆಯಲ್ಲಿ ಇದ್ದರೆ, 
ನಮಗೆಲ್ಲ ಒಂದು ರೀತಿಯ ತಂಪು ಭಾವ. ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲದೇ 
ಮಲಗಿದಾಗ, ಅಣ್ಣ ಒಮ್ಮೆ ಬಂದು ನೆತ್ತಿ ನೇವರಿಸಿ ಹಣೆ ಮೇಲೆ ಕೈಯ್ಯಿಟ್ಟರೆ ಸಾಕು, ಮೈ 
ನಿಜವಾಗಿಯೂ ಹಗುರಾಗುತ್ತಿತ್ತು. ಸುಖದ ನಿದ್ರೆ ಬರುತ್ತಿತ್ತು. ಅಷ್ಟು ಶಾಂತ ಮನಸ್ಕರು 
ಅವರು. 


ಹಾಸನ ಜಿಲ್ಲೆಯ ಕಳಸಾಪುರದಲ್ಲಿ, 1903ರಲ್ಲಿ ಹುಟ್ಟಿದರು ಎಲ್‌. ಗುಂಡಪ್ಪ. 
ನಮ್ಮ ಅಜ್ಜ ಲಿಂಗಣ್ಣಯ್ಯ ಹಳೇಬೀಡಿಗೆ ಸುಮಾರು 5-6 ಮೈಲಿ ದೂರದಲ್ಲಿರುವ ಮತಿಘಟ್ಟದಲ್ಲಿ 


ಜ 


ಕೃಷಿಕರಾಗಿದ್ದರು. ತಮ ದು ಅವಧೂತರ ಮನೆತನ ಎಂದು ಹೇಳುತ್ತಿದ್ದರು ಅಜ್ಜಿ. ಅದಕ್ಕೇ 


ತ್ರಿ 
ಇರಬೇಕು ಅಣ್ಣ, ಸಾಧು ಸರಳ ಸಂತೃಪ್ತ ಸ್ವಭಾವದವರಾಗಿದ್ದರು. ಚಿಕ್ಕಂದಿನಲ್ಲಿ ಒಮ್ಮೆ 


& 
೬, 


ಶೃಂಗೇರಿ ಶಾರದಾ ಪೀಠದ ಆಗಿನ ಗುರುಗಳ ಪರಿವಾರದವರೊಡನೆ ಸೇರಿಕೊಂಡು ಹೊರಟು 
ಬಿಟ್ಟಿದ್ದರಂತೆ, ಆದರೆ ತಾಯಿ ಶಾರದೆಯ ಆಶಯವೇ ಬೇರೆಯಾಗಿತ್ತು. ಗುರುಗಳು ಓದಿ 
ವಿದ್ಯಾವಂತನಾಗು, ಮನೆಗೆ ಹಿಂದಿರುಗು ಎಂದು ಆಶೀರ್ವದಿಸಿದರಂತೆ. ಮನೆಗೆ ಮರಳಿದ 
ಗುಂಡಪ್ಪ, ಅದೇ ಶಾರದಾ ಪೀಠದ ನೆರವಿನಿಂದ ಬಿ.ಎ; ಎಂ.ಎ (ಕನ್ನಡ) ಓದಿದರು. ಸರಸ್ವತೀ 
ಅನುಗ್ರಹದಿಂದ ದೊಡ್ಡ ವಿದ್ವಾಂಸರೂ ಆದರು. 


ನಮ್ಮ ಕುಟುಂಬದಲ್ಲೆಲ್ಲ ಅತೀ ಒಳ್ಳೆ ವಿದ್ಯಾರ್ಥಿ ಎಂದರೆ ನಮ್ಮ ತಂದೆ. ವಿದ್ಯಾರ್ಥಿ 
ಸಸೆಯಲ್ಲೇ ಮ್ಯಾಥ್ಕೂಆರ್ನಾಲ್ಬನ " ಸೂಹ್ರಾಬ್‌-ರುಸ ುಮ್‌' ಕಥನ ಕಾವ್ಯ ಕನ್ನಡಕ್ಕೆ ಅನುವಾದಿಸಿ, 
ಬಿಎಂಶ್ರೀಯವರ ಚಿನ್ನದ ಪದಕ ಗೆದ್ದಿದ್ದರು. ಪರೀಕ್ಷೆ ಹತ್ತಿರ ಬರುತ್ತಿದ್ದರೂ, ನಾವು ಮಕ್ಕಳು : 
ಇನ್ನೂ ಬೆಚ್ಚಗೆ ಹಾಸಿಗೆಯಲ್ಲಿ ಸುಖನಿದ್ರೆ ಮಾಡುತ್ತಿದ್ದರೆ, ಅವರು ತಮ್ಮ ಇಳಿಜಾರು 
.ಮೇಜಿನ-ಮುಂದೋ, ಟೇಬಲ್‌ ಮುಂದೋ ಅಧ್ಯಯನ ನಿರತರು. ಕನ್ನಡ-ಕನ್ನಡ ನಿಘಂಟುವಿನ 
ಕಲಸ ಮಾಡುತ್ತಿದ್ದಾಗಲಂತೂ ದಿನಕ್ಕೆ 18 ಗಂಟೆಗೂ ಹೆಚ್ಚು ಕಾಲ ಕೆಲಸ ಮಾಡುತ್ತಿದ್ದರು. 
ಈ 18 ಗಂಟೆಗಳಲ್ಲಿ, ಅವರ ಜಪತಪ ಅ ಅನುಷ್ಠಾನ, ಪೂಜೆ, ಇತ್ಯಾದಿ ಸೇರಿರುತ್ತಿರಲಿಲ್ಲ 
ಎಲ್ಲಿ ಹೋಗಬೇಕಾದರೂ, ಛತ್ರಿ ಹಿಡಿದು ನಡೆದೇ ಹೋಗುತ್ತಿದ್ದರು. ಎಂಭತ್ತಮೂರರ 
ಇಳಿವಯಸ್ಸಿನಲ್ಲೂ ಕೂಡ ಅವರು ದಿ ದಿನಕ್ಕೆ ಕನಿಷ್ಟ ಒಂದು ಮೈಲಿ ನಡೆಯುತ್ತಿದ್ದರು. ಆದರೆ, 
'ಇಷ್ಟೊಂದು ಕೆಲಸದ ಭಾರ ಇದೆಯಲ್ಲಾ ನಲ್ಲಿ ಎಂದು ಒಮ್ಮೆಯೂ ಬೇಸರಪಟ್ಟವರೂ ಅಲ್ಲ, 
ಕೆಲಸದ ಒತ್ತಡದಲ್ಲಿ ಸ್‌ ಸಹಲ ಇರಲಿಲ್ಲ. 


ನಮ್ಮ ತಾಯಿ ಶಾರದಮ್ಮ ಬಹಳ ಸರಸಿ, ಮಾತು ಮಾತಿಗೆ. ನಗು, ಹಾಸ್ಕ- 
ಕುಚೋದ್ಯ, ಯಾರನ್ನಾಗಲೀ ಅವರ ಬೈಯುತ್ತಿದ್ದುದು ಗಾದೆಗಳಿಂದಲೇ. ನಮ್ಮ ತಂದೆ ತಿಂಗಳ 
ಮೊದಲಲ್ಲಿ ತಮ್ಮ ಕೈಗಿಡುತ್ತಿದ್ದ ಸಂಬಳದಲ್ಲಿ, ಈ ಕುಟುಂಬವನ್ನೇ ಅಲ್ಲದೆ, ಬೆಂಗಳೂರು 
ಪಟ್ಟಣದಲ್ಲಿರುವ ಗುಂಡಣ್ಣನ ಮನೆಗೆ ಅಥವಾ ಅಕ್ಕನ ಮನೆಗೆ ಸಲೀಸಾಗಿ ಬಂದುಳಿಯುತ್ತಿದ್ದ 
ಹಲವಾರು ಕುಟುಂಬಗಳನ್ನೂ ಕೂಡ ಜಾಣತನವಾಗಿ ನಿರ್ವಹಿಸಿದ ಧೀಮಂತೆ. ಇಬ್ಬರದ್ದೂ 
ಬಹಳ ವಿಶಾಲ ಮನಸ್ಸು, ಅಂತಃಕರಣ ಪೂರ್ವಕ ನಡವಳಿಕೆ. ಕಂಡ ಹಾಗೆ, ಕಾಣದ ಹಾಗೆ 
ಅಪಾರ ಜನ ಸಮೂಹಕ್ಕೆ ನೆರವು. ನೀಡಿ, ಹಲವಾರು ಸಂಸಾರಗಳನ್ನು ನಿಲ್ಲಿಸಿದರು. 
ಗುಂಡಪ್ಪ-ಶಾರದಮ್ಮ ಅಣ್ಣ ಬದುಕಿನ ಉದ್ದಕ್ಕೂ ಖಾದಿ ಬಟ್ಟೆ ಧರಿಸಿದರು. ಸತ್ಯ ಹೇಳಿದ 
ಮುಚ್ಚು, ಮರೆ ಮಾಡಲಿಲ್ಲ. ಇದು ಅವರು ದೇಶದ ಸ್ವಾತಂತ್ರ್ಯ ಚಳುವಳಿಗೆ ನೆರವಾದ 
ಪರಿ. ನಾನು ಹೃಸ್ಕೂಲಿಗೆ ಬರುವ ತನಕವೂ, ಅವರು ಪ್ರತಿ ದಿನ ಮನೆಯಲ್ಲಿ ಚರಕಾದಲ್ಲಿ 


ನೂಲು ತೆಗೆಯುತ್ತಿದ್ದರು. ನನ್ನ ದೊಡ್ಡ ಅಕ್ಕ ತಕಲಿಯಲ್ಲಿ ಬಹು ನವಿರಾದ ನೂಲು 
ತೆಗೆಯುವುದರಲ್ಲಿ ಎಕ್ಸ್‌ಪರ್ಟ್‌ ಆಗಿದ್ದಳು. ಈ ನೂಲಿನ ಲಡಿಗಳನ್ನು ಖಾದಿ ಭಂಡಾರಕ್ಕೆ 
ಕೊಟ್ಟು ಪ್ರತಿಯಾಗಿ ಖಾದಿ ಬಟ್ಟೆ ಪಡೆಯುತ್ತಿದ್ದರು. ನೂಲಿಗೆ ಪ್ರತಿಯಾಗಿ ಬಟ್ಟೆ ಪಡೆಯುವ 
ಪದ್ಧತಿ 50ರ ದಶಕದ ಉತ್ತರಾರ್ಧದ ಹೊತ್ತಿಗೆ ಪೂರ್ತಿ ನಿಂತು ಹೋಯಿತು. ಆಗಿನಿಂದ 
ಖಾದಿ ಬಟ್ಟೆ ಕೊಂಡು ಉಡುತ್ತಿದ್ದರು. ಬಟ್ಟೆಯೋ ಬಲು ಭಾರ. ನೀರಿನಲ್ಲಿ ನೆನೆಸಿದರಂತೂ 

ಕಂಬಳಿಗೆ ಸಮ ಅಷ್ಟು ಒರಟು. ಈ ಭಾರದ ಪಂಚೆ, ಷರಟುಗಳನ್ನು ತಾವೇ ಒಗೆದು, 
ಒದ್ದೆಯಾಗಿರುವಾಗಲೇ ಮಡಿಸಿ, ಕೈನಲ್ಲಿ ತಟ್ಟಿ ತಟ್ಟಿ ಅಚ್ಚುಕಟ್ಟಾಗಿ ಗಳುವಿನ ಮೇಲೆ ಹಾಕಿ, 
ಒಣಗಿಸಿಕೊಂಡು ಇಸ್ತ್ರೀ ಮಾಡಿದ ಬಟ್ಟೆಯಷ್ಟೇ ಚೆನ್ನಾಗಿ ಕಾಣುವ ಹಾಗೆ ಮಾಡಿ 
'ಉಟ್ಟುಕೊಳ್ಳುತ್ತಿದ್ದರು. ಈ ಪಂಜೆ ಸ್ವಲ್ಪ ಹಳೆಯದಾಗುವುದನ್ನೇ ಕಾಯುತ್ತಿದ್ದ ನಾವು ಮಕ್ಕಳು, 
ದುಪ್ಪಟ್ಟಿಯ ಹಾಗೆ ಕಂಬಳಿಗೆ ಜೋಡಿಸಿ ಹೊದ್ದುಕೊಂಡು, ಅಣ್ಣನ ಸಾನಿಧ್ಯದ ಮಹತ್ವವನ್ನು 
ಸವಿಯುತ್ತಿದ್ದೆವು. ಅಣ್ಣ ಎಂದೂ ಯಾರ ಕೈಲೂ ತಮ್ಮ ಸ್ವಂತ ಕೆಲಸ ಮಾಡಿಸಿದವರಲ್ಲ. 
ತಮ್ಮ ಊಟದ ತಟ್ಟಿಯನ್ನೂ ಕುಡಿದ ಲೋಟವನ್ನೂ ಕೂಡ ತಾವೇ ತೊಳೆಯುತ್ತಿದ್ದರು. 
ಮನೆಕೆಲಸದಲ್ಲಿ ನಮ್ಮ ತಾಯಿಗೆ ನೆರವಾಗುತ್ತಿದ್ದರು. ದುಡಿಮೆಯೇ ದೇವರು' ಎಂಬ 
ನಿಯಮವನ್ನು ಅಕ್ಷರಶಃ ಪಾಲಿಸಿದರು. 


, ನಮ್ಮ ತಂದೆಯಿಂದ, ನಾವು ಮಕ್ಕಳೂ ಸೇರಿದಂತೆ ಕುಟುಂಬದ ಎಲ್ಲರಿಗೂ ಆದ 
ಮಹತ್ತರ ಲಾಭವೆಂದರೆ, ಅವರ ಸಹ ವಿದ್ವಾಂಸರ, ಲೇಖಕರ, ಕವಿ ಕಲಾವಿದರ ನಿಕಟ 
ಪರಿಚಯ. ತೀನಂಶ್ರೀ, ರಾಜರತ್ನಂ, ಮಾಸ್ತಿಯವರು ನಮ್ಮ ತಾಯಿಯವರಿಗೂ ಕೂಡ 
ಬಹು ಒಳ್ಳೆಯ ಮಿತ್ರರಾಗಿದ್ದರು. ಬೇಂದ್ರೆಯವರು ಬಂದರಂತೂ ನಮಗೆಲ್ಲ ಹಬ್ಬ. ತಾವು 
ಬರೆದ ಹೊಸ ಕವನಗಳನ್ನು ಒದಿ, ನನ್ನ ಅಕ್ಕಂದಿರಾದ ಎಲ್‌.ಜಿ. ಸುಮಿತ್ರಾ ಎಲ್‌.ಜಿ. 
ವಿಮಲಾ ಅವರಿಂದ ಕನ್ನಡ ಗೀತೆಗಳನ್ನೂ ನಾವು ಮೂವರಿಂದ ಜನಪದ ಗೀತೆಗಳನ್ನೂ 
ಹಾಡಿಸಿ, ನಮ್ಮ ತಾಯಿಯ ಕೈಯ್ಕಿನ ರುಚಿ ರುಚಿಯಾದ ಊಟವನ್ನು ಬೇಂದ್ರೆ ಸವಿಯುತ್ತಿದುದು 
ನಿನ್ನೆ ಮೊನ್ನೆಯೋ ಎನ್ನುವಂತಿದೆ. ಪುತಿನ ಅವರಂತೂ "ಗೋಕುಲ ನಿರ್ಗಮನ'ವನ್ನೂ 
ಅಹಲ್ಕೆಯನ್ನೂ ನಮ್ಮ ಮನೆಗೇ ಬಂದು ಹೇಳಿಕೊಟ್ಟು ಸರಸ್ವತೀ ಕೃಪೆಗೆ ಪಾತ್ರರಾಗುವಂತೆ 
ಮಾಡಿದರು. 

ನಾವು ಐದು ಜನ ಅಕ್ಕತಂಗಿಯರು ಇಬ್ಬರು ತಮ್ಮಂದಿರು. ಅಣ್ಣ ಎಲ್ಲರಿಗೂ 
ಸಮನಾಗಿ ವಿದ್ಯೆ ಹಂಚಿದರು. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಷ್ಟು ಅಥವಾ ಅದಕ್ಕೂ ಸ್ವಲ್ಪ 
ಹೆಜ್ಜೆ ಎನಿಸುವಷ್ಟು ಸ್ವಾತಂತ್ರ್ಯ ಕೊಟ್ಟರು. ನಾನು ದೂರದ ದೆಹಲಿಯಲ್ಲಿ ಎಂಟು ವರ್ಷಕಾಲ 
ಆಕಾಶವಾಣಯಲ್ಲಿ ವಾರ್ತಾ ವಾಚಕಿಯಾಗಿ ಕೆಲಸ ಮಾಡಿದಾಗ, ಅಣ್ಣ ಒಂದು ದಿನವೂ 
ಇವಳು ಒಂಟಿಯಾಗಿದ್ದಾಳಲ್ಲಾ ಏನುಗತಿ' ಎಂದು ಅಧೈರ್ಯ ಪಡಲಿಲ್ಲ' ಮದುವೆ 
ತಡವಾಗುತ್ತಿದೆ ಯಾರೇನೆಂದಾರು' ಎಂದೂ ಕೂಡ ಸಂಶಯ ಪಡಲಿಲ್ಲ. ಬದಲಾಗಿ ನನ್ನ 
ವಾರ್ತೆಗಳ ಓದಿವಿಕೆಯ ಬಗ್ಗೆ ಕಟು ವಿಮರ್ಶೆ ಅಣ್ಣನಿಂದ ಬೆಂಗಳೂರಿಂದ ಬರುತ್ತಿತ್ತು. ಹೆಣ್ಣು 


39) ತು 


ನ ಥು 
ಕುಟುಂಬಗಳ ಜೊತೆ ಸಂಬಂಧ ಬೆಳೆಸಲೂ ಕೂಡ ಪ್ರಕಟವಾಗಿಯೇ ನಿರಾಕರಿಸಿದರು. 


ನನ್ನ ಮಕ್ಕಳಿಗೆ ಅವರು ಡಿಕ್ಷನರಿ ತಾತ, ನನ್ನ ಕಿರಿಯಮಗಳು ಸ್ಲೇಟಿನಲ್ಲೆ ಹಾಕಿಕೊಟ್ಟಿದ್ದ 
ಹೋಂ ವರ್ಕ್‌ ಅ, ಆ, ಇ, ಈ, ಯನ್ನು ಬಹಳ ಶ್ರದ್ಧೆಯಿಂದ ತಿದ್ದಿ, ಅವಳು ಶಾಲೆಯಿಂದ 
: ಬಂದಾಗ ವಿಧೇಯರಾಗಿ ಒಪ್ಪಿಸುತ್ತಿದ್ದರು. ನಾನು ಆಕ್ಷೇಪಿಸಿದಾಗ, ನೋಡು ಮಗು ತಾನು 
ಕಲಿತ ವಿದ್ಯೇನ ಇನ್ನೊಬ್ಬರಿಗೆ ಹಂಚುತ್ತಿದೆ. ಅದಕ್ಕೆ ನಾನು ಓಂದು ಸಾಧನ ಅಷ್ಟೇ. ಈಗ 
ಅಡ್ಡಿ ಮಾಡಿದರೆ ಆ ಪ್ರವೃತ್ತಿ ಸದಾಕಾಲಕ್ಕೂ ಅಳಿದೇ ಹೋಗುತ್ತದೆ” ಎಂದು ವಿವರಣೆ 
ನೀಡಿದವರು. ಅಲ್ಲದೆ, ಅಣ್ಣನಿಗೆ ತಮ್ಮಲ್ಲಿದ್ದ ಜ್ಞಾನವನ್ನು ಹಂಚಲು ಯಾವುದೇ 
' ಸಂಕೋಚವಿರಲಿಲ್ಲ. ಅದಕ್ಕೆ ಅವರು ಆ ವ್ಯಕ್ತಿಯ ಘನತೆ ಅಂತಸ್ತು ಗಮನಿಸುತ್ತಿರಲಿಲ್ಲ. 
ತಮ್ಮ ಪಾಂಡಿತ್ಯವನ್ನು ಎಲ್ಲರೊಡನೆ ಅವರದೇ ಮಟ್ಟದಲ್ಲಿ ಹಂಚಲು ಮುಂದಾಗುತ್ತಿದ್ದರು. 
ಅವರು ತೀರಿಕೊಂಡಾಗ, ನಮ್ಮ ಮನೆಕೆಲಸದ ಜಯಮ್ಮ “ಇನ್ಮೇಲೆ ನಂಗೆ ದಿನಾ ಒಳ್ಳೊಳ್ಳೇ 
ಮಾತ್‌ ಹೇಳೋರ್‌ ಯಾರು 7?” ಅಂತ ಗೋಳಾಡಿದ್ದಳು. 


ಅವರ ಈ ಸರಳತೆಯೇ ಅವರಿಗೆ ಒಂದು ರೀತಿಯಲ್ಲಿ ಅಡಚಣೆಯೂ 
ಆಯಿತೆನ್ನಬೇಕು. ಕರ್ಮ ಮಾಡುವುದರಲ್ಲಿ ಶ್ರದ್ಧೆಯಿಟ್ಟ ಅವರನ್ನು ಸಾರಸ್ವತ ಲೋಕ ಬಹಳವಾಗಿ 
` ಕಡೆಗಣಿಸಿತು. ಕನ್ನಡ-ಕನ್ನಡ ನಿಘಂಟಿನ ಅಕರಾದಿ ಆರಂಭಿಸಿದ ಅವರನ್ನು ಕನ್ನಡ ಸಾಹಿತ್ಯ 
ಪರಿಷತ್ತು ನಿಘಂಟು ಬಿಡುಗಡೆ ಸಮಾರಂಭದಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಿತು. ಅವರನ್ನು 
ತಮಿಳು ನಾಡಿನ ಜನತೆ ತುಂಬಾ ಗೌರವಿಸಿತು. ಯಾವ ಅನುವಾದದ ಕೆಲಸಕ್ಕೆ 
ಎಲ್‌. ಗುಂಡಪ್ಪನವರನ್ನು ಎಲ್ಲರೂ ಕಡೆಗಣ್ಣಿಂದ ಕಂಡರೋ, ಅದೇ ಅನುವಾದದ ಕಾರ್ಕಕ್ಕೆ 
ಈಗ ದೊಡ್ಡ ದೂಡ್ಡ ಪ್ರಶಸ್ತಿಗಳು ಸ್ಥಾಪಿತವಾಗಿವೆ. ಪುತಿನ ಯಾವಾಗಲೂ ಹೇಳುತ್ತಿದ್ದರು. 
“ಗುಂಡಪ್ಪನವರು ಉತ್ತಮ ಕವಿ. ಅವರು ಕಾವ್ಯ ಕನ್ನಿಕೆಯ ಕೈಬಿಟ್ಟು ಅನುವಾದಗಳಿಗೆ ಹೆಚ್ಚು 
ಒತ್ತು ಕೊಟ್ಟರು ಇಲ್ಲದಿದ್ದರೆ, ಅವರನ್ನು ಮೊರಿಸುವವರು ಯಾರಿದ್ದರು”? ಅಂತ. 


ಇಂತಹ ಹಿರಿಯ ಜೀವ ಎಲ್‌. ಗುಂಡಪ್ಪ ನಮ್ಮೆಲ್ಲರ ಪ್ರೀತಿಯ ಅಣ್ಣ ನಮ್ಮ 
ತಂದೆಯಾಗಿದ್ದರು ಅನ್ನುವುದೇ ನಮಗೆ ಹೆಮ್ಮೆ. ಅವರಿಂದ ನಾವೆಲ್ಲ ಸಾಂಸ್ಕೃತಿಕವಾಗಿ ಬೆಳೆದೆವು. 

ಅವರು ನಮ್ಮನ್ನಗಲಿ ಈ ನವಂಬರ್‌ಗೆ ಹದಿಮೂರು ವರ್ಷಗಳಾದುವು. ನಾಜು . 
'ಬಾಲಕಿಯಾಗಿ ನನಗೆ ತೋರಿಸುತ್ತಿದ್ದ ನಕ್ಷತ್ರಗಳ ಮಧ್ಯೆ ಈಗ ಅವರೂ ಇದ್ದಾರೆನೋ ಎಂದು 
ಹುಡುಕುತ್ತೇನೆ. ನಕ್ಷತ್ರಗಳ ತಂಪು ಬೆಳಕಲ್ಲಿ ಅಣ್ಣನ ತಂಪನ್ನ ಅನುಭವಿಸುತ್ತೇನೆ. 


ಜನದ 37 


ಕಾವ 


ತ ರಿ 


ಗೊತ್ತಿರುವ ಚಟ 


ಸಾವು ಸುಖಾಸುಮ್ಮನೆ 
ಬಡಿಯುತ್ತಿದೆ 
ಬಂದು: ಬಂದು ಬಾಗಿಲಿಗೆ 


ಪರಿಪೂರ್ಣತೆಯ ಪರಿಕಲ್ಪನೆಯಂತೆ 
ಪೂರ್ಣ ಚಂದ್ರನಂತೆ 
ಹುಣ್ಣಿಮೆಯಂದು ಹೊಳೆವ ಸೊನ್ನೆಯಂತೆ 
ಣಿ 
ಮೊನ್ನೆ ರಾತ್ರಿ 
ಕನಸಿಗೂ ಕಾಲಿಟ್ಟಿತ್ತದು 


ಯ್ದ 


ಭಲ ಹೆಂಗಸಿನಂತಾಗಿ 


ತಾಗಿತ್ತು ಬತ್ತಲೆಯಾಗಿ 
ಬೆರಳ ತುದಿ ನನ್ನೆದೆಗೆ ಥಣ್ಣಗೆ 

ವಿಶದ ಹಸೆಯಂತೆ 

ಹಸಿದ ಚಿತ್ತಾರದಂತೆ 
ಮೂಡಿತ್ತು ಸಾವು, ತಾಕಿದೆಡೆಗೆ 


ಸಾಯಲಿ ಹಿಂದಕ್ಕೆ ಕರೆಸಿಬಿಡು 
ಹೆಂಡತಿಯನ್ನು 
ಒಂದಿಷ್ಟುಗೊಂದಲ 
ಗೌಜುಗದ್ದಲು ಸಹಿಸು 
ಹಳೆಯ ಸಿನೆಮಾ ಹಳಸಲು ಯೋನಿ 
ಮಕ್ಕಳಿಳಿಸದಲೆ ಮಾನವರು 
ಮಾಡಿಸುವ ವ್ಯರ್ಥಾಲಾಪ 
ಗೊತ್ತಿರುವ ಚಟತಾನೆ.? 
ಇರಲಿಬಿಡು 


ಇತ್ತಿರದ ಸಾವಿಗಿಂತಲೂ ಸುಖವದು | - ಪ್ರಸ 


ಪ್ರಸಿದ್ದ ರಂಗ ನಿರ್ದೇಶಕ ಪ್ರಸನ್ನರವರು ಈ ಕವನವನ್ನು ಕೊಟ್ಟ ಮೇಲೆ ಇದನ್ನು 
ಬೆಳೆಸಿದ ಮತ್ತೊಂದು ಕವನ ಅಂಚೆಯಲ್ಲಿ ಕಳಿಸಿಕೊಟ್ಟರು. ಬೆಂಗಳೂರಿಗೆ ಬಂದಾಗ 
“ಶೂದ್ರ ನನ್ನ ಎರಡನೆಯ ಕವನ ತುಂಬಾ ಚೆನ್ನಾಗಿದೆ ಅದನ್ನು ಪ್ರಕಟಿಸು'' ಎಂದರು. 
| ಅದಕ್ಕೆ ನಾನೆಂದೆ " "ಇಲ್ಲ ಪ್ರಸನ್ನ ಮೊದಲನೆಯ 'ಕವನವೇ ಚೆನ್ನಾಗಿದೆ ಹೆತ್ತ ತಾಯಿಗೆ 
ಹೆಗ್ಗಣ ಮುದ್ದು ಎನ್ನುವ ರೀತಿಯಲ್ಲಿ ನಿಮ್ಮ ಎರಡನೆಯ ಕವನವನ್ನು ಹೆಚ್ಚು 
ವ್ಯಾಮೋಹಿ ಸಲು ಹೋಗಬೇಡಿ” ಎಂದೆ. ಅದಕ್ಕೆ ಪ್ರಸನ್ನ “ಶೂದ್ರ ನಿನಗೆ ಕವನ 
ಗೊತ್ತಾಗುವುದಿಲ್ಲ'' ಎಂದರು. ಅದಕ್ಕೆ ನಕ್ಕು “ನೀವು ಸಿಕ್ಕಿದಾಗ ನಿಮ್ಮನ್ನು ತರಾಟೆಗೆ 
ತೆಗೆದುಕೊಳ್ಳುವೆ'' ಎಂದು ಬೇರೆ ಮಾತಿಗೆ ಜೆಂಪಾದೆ. ಪ್ರಸನ್ನ ತುಂಬ ಕವನ 
ಬರೆಯುವ 'ಮೂಡ್‌ನಲ್ಲಿದ್ದಾರೆ. ಮೇಲಿನ ಚಿತ್ರವನ್ನು ರಷಾ ದ ಪ್ರಸಿದ್ಧ ಕವಿಯಿತ್ರಿ 
ಅನ್ನಾಅಹ್ಮಾತೋಹಳದ್ದು ಆಕೆಯ ಕಾಲದ ಬಹುಮುಖ್ಯ ಕಲಾವಿದ ಚಿತ್ರಿಸಿದ್ದು. 


38) ತ್ರಾ 


ಅರಸುಗಳು, ಸಾಮಾನ್ಯರು ಮತ್ತು 
| ಅನುಭಾವಿಗಳು : 
ಅಲಮಲೋಕದ ಮೂಲಕ ಅಧುನಿಕ-ಪೂರ್ವ ಕನ್ನಡ ಸಾಹಿತ್ತ 


ಡಾ| ಡಿ. ಆರ್‌. ನಾಗರಾಜ್‌ 


ವಸ್ತುಕ ವರ್ಣಕ ತ್ರಿಸ್ಥಾನದ ಮೇಲೆ ನುಡಿವ ನುಡಿಗಳು 
ಇತ್ತಿತ್ತಲಲ್ಪದೆ ಅತ್ತತಲಾರು ಬಲ್ಲರು? 
ಇವರೆತ್ತಲೆಂದರಿಯರು. 
ಗಿಳಿಎಂಡುಗೆಡೆವರು ನಿಮ್ಮನೆತ್ತ ಬಲ್ಲರು, ಗುಹೇಶ್ವರಾ? 


(ಅ. ಪ್ರ. ವ, ವ. 241, ಪು. 230) 
ನಮ್ಮ ಕಾಲಘಟ್ಟದ ಅತ್ಯಂತ ಪತಿಭಾನ್ವಿತ ವಿಮರ್ಶಕ ಮತ್ತು ಚಿಂತಕ 
ಡಿ. ಆರ್‌. ನಾಗರಾಜ್‌ರವರ "ಅಲ್ಲಮ ಪ್ರಭು ಮತ್ತು ಶೈವಪತಿಭೆ' 
ಕೃತಿಯಿಂದ ಈ ಲೇಖನವನ್ನು ತೆಗೆದುಕೊಂಡಿದೆ. ಇದು ಆ ಕೃತಿಯಲ್ಲಿ 
ಆರನೆಯ ಅಧ್ಯಾಯ. ಗ ಗ 
ಅಲ್ಲಮ ಲೋಕದ ದೃಷ್ಟಿಕೋನಗಳ ಮೂಲಕ ಆಧುನಿಕ-ಪೂರ್ವ ಕನ್ನಡ ಸಾಹಿತ್ಯವನ್ನು 
ವಿಮರ್ಶಾತ್ಮಕವಾಗಿ ಸಮೀಕ್ಷಿಸುವುದು ಪ್ರಸ್ತುತ ಅಧ್ಯಾಯದ ಉದ್ದೇಶ. ಆಧುನಿಕ-ಪೂರ್ವ 
ಕನ್ನಡ ಸಾಹಿತ್ಯದ ಪ್ರಮುಖ ಅಶಯಗಳನ್ನು ಪಟ್ಟಿಮಾಡಿ ಆಲ್ಲಮನ ವಚನಗಳಲ್ಲಿ 
ಪ್ರತೀತವಾಗಿರುವ ಮೌಲ್ಯಗಳ ನೆಲೆಯಲ್ಲಿ ಅವುಗಳನ್ನು ವಿವೇಚಿಸುವುದು ವೈಚಾರಿಕವಾಗಿ 
ತುಂಬ ಸ್ವಾರಸ್ಕಕರ ಸಾಹಸ ಎಂಬ ನಂಬಿಕೆಯಿಂದ ಈ ಕೆಲಸ ಮಾಡುತ್ತಿದ್ದೇನೆ. ಅಲ್ಲಮನ 
ವಚನಗಳ ಆಂತರಿಕ ವಿಶ್ವ, ವೀರಶೈವ ಪ್ರತಿಭೆ. ಮತ್ತು ಸಾಂಸ್ಥಿಕ ರೂಪಗಳು ಅಲ್ಲಮನನ್ನು 

ತಮ್ಮ ಚೌಕಟ್ಟಿನೊಳಗೆ ಸ್ವೀಕರಿಸಿರುವ, ಮಾರ್ಪಡಿಸಿರುವ ರೀತಿ-ಇವುಗಳೆಲ್ಲ ಒಟ್ಟು ಕನ್ನಡ 

ಸಾಹಿತ್ಯಕ್ಕೆ ಎಸೆದಿರುವ ಸವಾಲುಗಳನ್ನು ಸಂಗ್ರಹಿಸುವುದು ಕೂಡಾ ಈ ಅಧ್ಯಾಯದ ಇನ್ನೊಂದು 
ಉದ್ದೇಶ. 

ಆಧುನಿಕ-ಪೂರ್ವ ಕನ್ನಡ ಸಾಹಿತ್ಯದ ಪ್ರಮುಖ ಆಶಯಗಳು ಮತ್ತು ಅಲ್ಲಮಲೋಕದ 

ನಡುವೆ ಉದ್ದಕ್ಕೂ ಒಂದು ರೀತಿಯ ಅನುಸಂಧಾನವಿದೆ. ಒಂದಲ್ಲ ಒಂದು ರೀತಿಯಲ್ಲಿ 


ಶಾ (39 


ಪಾಣಿ ® —— 


ಅವು ಪರಸ್ಪರ ಮಾತನಾಡುತ್ತವೆ, ಕೆಣಕುತ್ತವೆ. ಅಲ್ಲಮನಿಗೆ ತಾನೊಂದು ಸಾಹಿತ್ಯಕ ಪರಂಪರೆಯ 
ಐತಿಹಾಸಿಕ ಪರಂಪರೆಯ ಸನ್ನಿವೇಶದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂಬ ಪ್ರಜ್ಞೆಇದೆ ಎಂಬುದಕ್ಕೆ 
ಮೇಲೆ ಉದ್ದರಿಸಿರುವ ವಚನ ಸಾಕ್ಷಿ. ಎಲ್ಲಕ್ಕಿಂತ ಹೆಚ್ಚಾಗಿ, ಅನುಭವ ಮತ್ತು ಅಭಿವ್ಯಕ್ತಿಗಳ 
ನಡುವಣ ಸಂಬಂಧ ಅಲ್ಲಮನ ಪ್ರಮುಖ ದಾರ್ಶನಿಕ ಕಾಳಜಿಗಳಲ್ಲಿ ಒಂದು. ಅದರಲ್ಲೂ 
ದಿವ್ಕಾನುಭವ ಮತ್ತು ಭಾಷೆಯಲ್ಲಿ ಅದರ ಅಭಿವ್ಯಕ್ತಿಯ ಸಮಸ್ಯೆ ಅಲ್ಲಮನನ್ನು ಯಾವಾಗಲೂ 
ಕಾಡಿದೆ. ಈ ತಾತ್ವಿಕ ಸಮಸ್ಯೆಗಳ ಗಾಢ ಅರಿವಿರುವುದರಿಂದಲೇ ಅಲ್ಲಮನನ್ನು ಕವಿ ಎನ್ನಬೇಕು. 
ಆತ ಆಧುನಿಕರಿಗೆ ಅತ್ಯಂತ ಆಪ್ತವಾಗುವುದು ಈ ಕಾರಣದಿಂದ. 


ಅಲ್ಲಮ ಅನೇಕ ಮಟ್ಟಗಳಲ್ಲಿ ತನ್ನ ವಚನಗಳಲ್ಲಿ ಶೋಧಿಸಿರುವ ಆಶಯಗಳು 
ಒಟ್ಟಾರೆಯಾಗಿ ಕನ್ನಡದ ಆಧುನಿಕ-ಪೂರ್ವದ ಸಮಸ್ಯೆಗಳು ಎಂಬ ನನ್ನ ನಿಲುವನ್ನು 
ನಿರ್ದಿಷ್ಟ-ಮಾಹಿತಿ ಆಧಾರಿತವಾದ ಎಂಪಿರಿಸಿಸ್ಟ್‌ ಸಾಹಿತ್ಯ ಚರಿತ್ರೆಯ ವಿಧಾನದಿಂದ 
ಸಮರ್ಥಿಸಿಕೊಳ್ಳುವುದಿಲ್ಲ. ಬದಲಾಗಿ, ಮುಖಾಮುಖಿಯ ಮಾದರಿಯನ್ನು ಅನುಸರಿಸಿ, 
ಅಲ್ಲಮ ಲೋಕದ ಮತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಮುಖ್ಯ ಆಶಯಗಳನ್ನು ಎದುರುಬದುರು 
ಇಟ್ಟು ಕೆಲ ವಿನ್ಯಾಸಗಳನ್ನು ಅನಾವರಣಗೊಳಿಸಲು ಪ್ರಯತ್ನಿಸುತ್ತೇನೆ. ದೊಡ್ಡ ಕವಿಯೊಬ್ಬನ 
ಲಕ್ಷಣವೆಂದರೆ ಆತನ ಪ್ರತಿಮೆ, ಆಶಯಗಳ ಅಂಜನದಲ್ಲಿ ಇಡೀ ಲೋಕವನ್ನೆ ನೋಡಬಹುದು. 
ಇನ್ನು ಬರೀ ಸಾಹಿತ್ಯ ಸಂಸ್ಕೃತಿಯ ಮಾತೇನು ? ಆಧುನಿಕ-ಪೂರ್ವ ಕನ್ನಡ ಸಾಹಿತ್ಯ ಸಂಸ್ಕೃತಿಯ 
ಪ್ರಮುಖ ಆಶಯಗಳಲ್ಲೊಂದು "ಬರೆವ-ತೊಡೆವ' ಪ್ರಕ್ರಿಯೆಗಳ ನಡುವಣ ಸಂಬಂಧ. ಈ 
ಪರಿಕಲ್ಪನೆಗಳನ್ನು ಕೂಡಾ ಅಲ್ಲಮನ ವಚನವೊಂದರಿಂದಲೇ ಪಡೆದುಕೊಂಡಿದ್ದೇನೆ. ಸಾಹಿತ್ಯ 
ಸಂಸ್ಕೃತಿ ಎನ್ನುವುದು ಪೂರ್ಣವಾಗಿ ಬರೆವ-ತೊಡೆವ ಅಭ್ಯಾಸಗಳ ಜಗತ್ತು. ಆಲ್ಲಮ ಇದನ್ನು 
ದೈವಾನುಭವದ ಆಭಿವ್ಯಕ್ತಿಯ ಹಿನ್ನೆಲೆಯಲ್ಲಿ ನಿರ್ವಚಿಸುತ್ತಾನೆ. 


ಶು 
ಅಕ್ಷರದಲಭ್ಯ್ಮಾಸವ ಮಾಡಿ ಬರವ ತೊಡೆವ ಪರಿ ಇನ್ನೆಂತೊಃ; 
ಸ್ವರೂಪೆಂದಾವುದು ನಿರೂಪೆಂದಾವುದೆಂದರಿಯರಾಗಿ, 
ಆದಿ ನಿರಾಳ, ಮಧ್ಯನಿರಾಳ, ಊರ್ಧ್ವ ನಿರಾಳ ಗುಹೇಶ್ವರಾ 
(642) 


ದಿವ್ಕಾನುಭವವನ್ನು ಅಕ್ಷರಗಳಲ್ಲಿ ಹಿಡಿವ ಅಭ್ಯಾಸದ ಬಗ್ಗೆ ಅಲ್ಲಮ ಹೇಳುವ 
ಮಾತು ಇಡೀ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಸಾಮಾನ್ಯೀಕರಿಸಲು ಸಾಧ್ಯ. ಧಾರ್ಮಿಕ ವಿಶಿಷ್ಟ 
ಅನುಭವಗಳ ಸನ್ನಿವೇಶದಲ್ಲಿ ಹುಟ್ಟುವ ಪರಿಕಲ್ಪನೆಗಳನ್ನು ಉಳಿದ ವಿಶಾಲ ಸನ್ನಿವೇಶಗಳಿಗೂ 


(40) ತಾಕು 


ಹ UH 
ಅನ್ವಯಿಸಿ, ವಿಸ್ತರಿಸುವ ಅಭ್ಯಾಸ ಜಗತ್ತಿನ ವೈಚಾರಿಕ ಚರಿತ್ರೆಯಲ್ಲಿ ಹೊಸದೇನಲ್ಲ 
ಮಾರ್ಕ್ಸ್‌ವಾದಿ ಮೀಮಾಂಸೆ ಪ್ರಮುಖವಾಗಿ ಬೆಳೆಸಿದ;"ಪರಕೀಯತೆ ' ಪರಿಕಲ್ಪನೆಗೂ ಧಾರ್ಮಿಕ 
ಬೇರುಗಳಿವೆ. ಈ ವಿಚಾರ ಹಾಗಿರಲಿ. 


ಆಧುನಿಕ-ಪೂರ್ವ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಬರೆವ ಇತಿಹಾಸಕಾರ ಅನೇಕ 
ವೈರುಧ್ಯಗಳ ನಡುವೆ ಕೆಲಸ ಮಾಡಬೇಕಾಗುತ್ತದೆ. ಎದುರಿಗಿರುವ ಕೃತಿಕಾರರ ಬಗ್ಗೆ ಬರೆವಾಗ 
ಎದುರಿಗಿಲ್ಲದ ಅದೃಶ್ಯರನ್ನು ಲೆಕ್ಕಕ್ಕಿಟ್ಟು ಮಾತಾಡಬೇಕಾದ ಅನಿವಾರ್ಯ ಆತನದು. ಸಾವಿರಾರು 
ಹಸ್ತಪ್ರತಿಗಳು ಇನ್ನೂ ಓದದೆ, ಸಂಪಾದಿತವಾಗದೆ ಉಳಿದಿವೆ. ಅನಾವರಣಗೊಳ್ಳದೆ 
ಉಳಿದಿರುವ ಪಠ್ಯಗಳ ಜಗತ್ತು ಸಾಹಿತ್ಯ ಸಂಸ್ಕೃತಿಯ ಸಮಗ್ರ ಚಿತ್ರಣಕ್ಕೆ ದೊಡ್ಡ ಶತ್ರು. 
ಅಂದರೆ, ತಾತ್ವಿಕವಾಗಿ ಪೂರ್ಣ ಆತ್ಮವಿಶ್ವಾಸದಿಂದ ಎದುರಿಗಿರುವ, ಇಲ್ಲದಿರುವ, 
ಕಣ್ಮರೆಯಾಗಿರುವ ಕೃತಿಸಮೂಹದ ಬಗ್ಗೆ ತತ್ವೀಕರಿಸುವುದು ತು" 


ಕನ್ನಡ ಸಾಹಿತ್ಯದ ಇತಿಹಾಸಕಾರ ಪೆನಲಪಿಯ” ೨ಯಾಣದಲ್ಲಿ 
ಅನೇಕ ಜನ ಲೇಖಕರು, ಕೃತಿಗಳು ಕಣ್ಮರೆಯಾಗಿ 7 - ೦ದುಬೇಕಾಪರೂ 
ಹಿಂತಿರುಗಿ ಬರಬಹುದು. ಅಥವಾ ವಾತ" ನ್ಮವೇಷಗಳಲ್ಲಿ ಪೆನಲಪಿಯ 
ಎದುರಿಗೇ ತಿರುಗುತ್ತಿರಬಹುದ" ಇ... ಇನ್ನೂ ಸಿಕ್ಕದೆ ಕಣ್ಮರೆಯಾಗಿರುವ 
ಕೃತಿಕಾರರ ಬಗ್ಗೆ ಮಾತ 3 ಸಮಸ್ಯೆ ಹೆಚ್ಚು ನಿರ್ದಿಷ್ಟವಾಗಿ ವ್ಯಕ್ತವಾಗುವುದು 
ಸಾಹಿತ್ಯ ಸಂಸ್ಕೃತಿಯ .೨ಖಂಸದಲ್ಲಿ ಛಂದೋಪರೂಪಗಳ ನೆಲೆಯಲ್ಲಿ. ಈ ಸಮಸ್ಯೆಯನ್ನೆ 
ಇನ್ನೊಂದು ಕಡೆಗೆ ಛಂದೋರೂಪಗಳ ಛದ್ಮವೇಷ ಮತ್ತು ಛತ್ರಪತಿತ್ವದ ಸಮಸ್ಯೆ ಎಂದು 
ಚರ್ಚಿಸಿದ್ದೇನೆ. ರಷ್ಯನ್‌ ಸಾಹಿತ್ಯ ಚಿಂತಕ ಬಾಖ್ತಿನ್‌" ಕ್ರೋನೊಟೈಪ್‌' ಎಂಬ ಪರಿಕಲ್ಪನೆಯನ್ನು 
ರೂಪಿಸಿದ್ದಾನೆ. ಅದನ್ನು ತಾತ್ವಿಕವಾಗಿ "ಇತಿಹಾಸದರ್ಶಿ ಕಗ್ಗಂಟು' ಎಂದು ಭಾಷಾಂತರಿಸ 
ಬಹುದು. ಸಾಹಿತ್ಯ ಸಂಸ್ಕೃತಿಯೊಂದರಲ್ಲಿ ಛಂದೋರೂಪಗಳು ಕೂಡಾ ಈ ರೀತಿಯ 
ಇತಿಹಾಸದರ್ಶಿ ಕಗ್ಗಂಟುಗಳು. ಕೆಲವೊಮ್ಮೆ ಅವುಗಳ ಗುರುತುಸಿಗುತ್ತದೆ. ಕೆಲವೊಮ್ಮೆ ಅವು 
ರಾಜಾರೋಷವಾಗಿ ತಮ್ಮ ಮೂಲರೂಪಗಳಲ್ಲೆ ಮೂಲವೇಷಗಳಲ್ಲೆ ಕಾಣಿಸಿಕೊಳ್ಳುತ್ತವೆ. 
ಕೆಲವೊಮ್ಮೆ ಛದ್ಮರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಪೆನಲಪಿಗೆ ಕೆಲವೊಮ್ಮೆ ಅವುಗಳ 
ಗುರುತುಸಿಗುತ್ತದೆ. ಕೆಲವೊಮ್ಮೆ ಸಿಗುವುದಿಲ್ಲ. ಕನ್ನಡದ ದೇಶೀ ಛಂದಸ್ಸುಗಳ, ಹಾಡುಗಬ್ಬಗಳ 
ಇತಿಹಾಸ ನನ್ನ ಮಾತಿಗೆ ಸಾಕ್ಷಿ. ಕೆಲವೊಮ್ಮೆ ಅವು ಛದ್ಮ ವೇಷಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. 


 ಛಂದೋರೂಪಗಳ ಈ ಛದ್ಮವೇಷ ಮತ್ತು ಛತ್ರಪತಿತ್ವಗಳ ಸಂಬಂಧ ಹಾಗೂ 
ವಿನ್ಯಾಸಗಳನ್ನು ಮೂಲತಃ ನಿಯಂತ್ರಿಸುವ ಶಕ್ತಿ ಯಾವುದು? ಇದನ್ನೆ ಸಾಹಿತ್ಯ ಸಂಸ್ಕೃತಿಯೊಂದರ 


ತೂ ಡ್ರಿ 


ಬರೆವ-ತೊಡೆವ ಪ್ರಕ್ರಿಯೆ ಎಂದು ಕರೆಯುತ್ತೇನೆ. ಇದು ವಿಶಾಲಾರ್ಥದಲ್ಲಿ ಅಧಿಕಾರದ 
ಪ್ರಶ್ನೆ ; ಸಂಸ್ಕೃತಿ ಮತ್ತು ಸಾಮಾಜಿಕ ರಾಜಕೀಯ ಶಕ್ತಿಗಳ ನಡುವಣ ಸಂಬಂಧದ ಪ್ರಶ್ನೆ; 
ಸಾಹಿತ್ಯ ಎನ್ನುವುದನ್ನು ಇಲ್ಲಿ ಮಾನವನ ಮೂಲಭುತ ಪ್ರವೃತಿ ಎಂಬ ಮುಗ್ಧ ರೋಮ್ಯಾಂಟಿಕ್‌ 
ಅರ್ಥಕ್ಕೆ ಸೀಮಿತಗೊಳಿಸಲಾಗದು. ಇತಿಹಾಸದ ಒಂದು ನಿರ್ದಿಷ್ಟ ಘಟ್ಟದಲ್ಲಿ ಸಾಹಿತ್ಯ 
ಎನ್ನುವುದು ಸಾಹಿತ್ಯ ಸಂಸ್ಕೃತಿಯಾಗಿ ಮಾರ್ಪಾಟಾಗುತ್ತದೆ. ಈಗ ಲಭ್ಯವಿರುವ ಮಾಹಿತಿಗಳ 
ಪ್ರಕಾರ, ಕನ್ನಡದಲ್ಲಿ ಕವಿರಾಜಮಾರ್ಗದಹೊತ್ತಿಗಾಗಲೇಸಾಹಿತ್ಯ ಎನ್ನುವುದು ಸಾಹಿತ್ಯ 
ಸಂಸ್ಕೃತಿಯಾಗಿ ಮಾರ್ಪಾಟಾಗುತ್ತದೆ. ಈಗ ಲಭ್ಯವಿರುವ ಮಾಹಿತಿಗಲ ಪ್ರಕಾರ, ಕನ್ನಡದಲ್ಲಿ 
ಕವಿರಾಜಮಾರ್ಗದ ಹೊತ್ತಿಗಾಗಲೇ ಸಾಹಿತ್ಯ ಸಂಸ್ಕೃತಿ ಎನ್ನುವುದು ಪ್ರಭುತ್ವದ ವಿಶಾಲವಲಯದ 
ಒಂದು ಭಾಗವಾಗಿತ್ತು. ಅರಸುತನದ ಜತೆಗಿನ ಅನುಸಂಧಾನ ಸಾಹಿತ್ಯ ಸಂಸ್ಕೃತಿಯ ಅನಿವಾರ್ಯ 
ಗುಣವಾಗಿಬಿಟ್ಟಿತ್ತು. ಎಲ್ಲ ಸನ್ನಿವೇಶಗಳಲ್ಲೂ ಅರಸೊತ್ತಿಗೆಯ ಜತೆಗೆ ಅದು ಪ್ರಜ್ಞಾಪೂರ್ವಕವಾಗಿ 
ಸೌಹಾರ್ದಯುತ ಸಂಬಂಧವನ್ನೆ ಇಟ್ಟುಕೊಂಡಿತ್ತು ಎಂದಲ್ಲ. ಸೌಹಾರ್ದ -ಸೆಣಸಾಟಗಳ 
ದ್ವಂದ್ವ ಮುಂದುವರಿದೇ ಇತ್ತು ಎನ್ನುವುದು ಪರಿಸ್ಥಿತಿಯ ಸಂಕೀರ್ಣತೆಯನ್ನು ಇದ್ದುದರಲ್ಲಿ 


ಸುಮಾರಾಗಿ ಚಿತ್ರಿಸುತ್ತದೆ. 


ಅರಸೊತ್ತಿಗೆಯ ಸನ್ನಿವೇಶದಲ್ಲಿನ ಸಾಹಿತ್ಯ ಸಂಸ್ಕೃತಿಯು ಬರೆವ-ತೊಡೆವ 
ಅಭ್ಯಾಸವನ್ನು ಅಪಾಯ ಏಕಾಗ್ರತೆಯಿಂದ ಜಾರಿಗೊಳಿಸುತ್ತದೆ. ಇಲ್ಲಿ ನಿಜವಾಗಿಯೂ ಅಕ್ಷರಶಃ 
ಬರೆವ ಅಭ್ಯಾಸ ಇದು. ಅಕ್ಷರೀಕರಣ ಮತ್ತು ಸಾಹಿತ್ಯೀಕರಣಗಳು ಇಲ್ಲಿ ಜಂಟಿ ಪ್ರಕ್ರಿಯೆಗಳಾಗಿ 
ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. ಕಾವ್ಯ ಎನ್ನುವುದು ಬರೀ ಜಾನಪದ ಹಾಡಲ್ಲ, 
ಅದೊಂದು ಶಿಷ್ಟ ಅಕ್ಷರಸ್ಥ-ಸಾಹಿತ್ಯಕ ಚಟುವಟಿಕೆ ಎಂಬ ಮೌಲ್ಯ ಸಾಹಿತ್ಯಕ ಸಂಸ್ಕೃತಿಯಲ್ಲಿ 
ಆಳವಾಗಿ ಬೇರೂರುತ್ತಾ ಹೋಗುತ್ತದೆ. 


ಸಾಹಿತ್ಯ ಸಂಸ್ಕೃತಿಯೊಂದರಲ್ಲಿ ಬರೆವ ಅಭ್ಯಾಸ, ಅದು ಸಾಹಿತ್ಯ ಪ್ರತಿಭೆಯ 
ಗೌರವಾನ್ವಿತ ಅಭಿವ್ಯಕ್ತಿ ಎಂಬ ನಂಬಿಕೆ ಬೇರೂರುವ ಹೊತಿಗೆ, ಕಾವ್ಯ ಅಥವಾ ಕಥೆ ತನ್ನ 
ಮೂಲ ನೈಸರ್ಗಿಕ ಗುಣ ಕಳೆದುಕೊಂದು ಇತಿಹಾಸದೊಳಗೆ ಪ್ರವೇಶಿಸಿರುತ್ತದೆ. ಜಾನಪದ 
ಹಾಡು ಕಾವ್ಯವಾಗಿ ಇತಿಹಾಸ ಪ್ರವೇಶಿಸುವುದು ಏಕಮುಖಿಯಾದ, ಸರಳವಾದ 
ವಿದ್ಯಮಾನವಲ್ಲ. ಕನ್ನಡದ ಸನ್ನಿವೇಶದಲ್ಲಿ ಸಾಹಿತ್ಯೀಕರಣವು ಅರಸೊತ್ತಿಗೆಯ ವರ್ಚಸ್ಟೀಕರಣದ 
ಒಂದು ಪ್ರಮುಖ ಸಾಧನ ಎಂಬಂತೆಯೇ ಹನ್ನೆರಡನೆ ಶತಮಾನದ ತನಕ ಬೆಳೆಯಿತು. 
ಆಧುನಿಕ ಜನತಂತ್ರೀಯ ಮತ್ತು ಸಮಾಜವಾದಿ ಮೌಲ್ಯಗಳ ದೃಷ್ಟಿಕೋನವನ್ನು ಅನ್ನಯಿಸಿ 
ಕನ್ನಡದ ಸಾಹಿತ್ಯೀಕರಣದ ಮೊದಲ ಕೃತಿಕಾರರನ್ನು ಹೀಗಳೆಯುವುದು ನನ್ನ ಉದ್ದೇಶವಲ್ಲ. 


ಬದಲಾಗಿ, ಸಾಹಿತ್ಯ ಸಂಸ್ಕೃತಿಯ 'ಬರೆವ' ಪ್ರಕ್ರಿಯೆ ಹುಟ್ಟುವ ಸಾಧ್ಯತೆಯ ಚಾರಿತ್ರಿಕ 
ಸನ್ನಿವೇಶಗಳನ್ನು ಚಿತ್ರಿಸುವುದಷ್ಟೇ ನನ್ನ ಗುರಿ. ಅಂದರೆ, ಸಾಹಿತ್ಯವನ್ನು ಬರಿಯ ಪ್ರತಿಭಾ 
ವಿಲಾಸಗಳ ಮಟ್ಟದಲ್ಲಿ ಮಾತ್ರ ನೋಡದೆ, ಬರೆವ, ಓದುವ ಮೂರ್ತ ಭೌತಿಕ ಅಭ್ಯಾಸ 
ಮತ್ತು ಸಂಸ್ಥೆಗಳ ನೆಲೆಯಲ್ಲಿ ವಿಶ್ಲೇಷಿಸುವುದು ಇಲ್ಲಿಯ ನನ್ನ ವಿಧಾನ. ಸಾಹಿತ್ಯ ಸಂಸ್ಕೃತಿಯು 
ಮೂರ್ತ ಸಾಮಾಜಿಕ ಅಭ್ಯಾಸಗಳಾಗಿ, ಸಂಸ್ಥೆಗಳಾಗಿ ಘನೀಕರಣಗೊಂಡದ್ದನ್ನು ಅರ್ಥ 
ಮಾಡಿಕೊಂಡಾಗ ಹೊಸ ರೀತಿಯಲ್ಲಿ ಹೇಳುವುದಾದರೆ, ನನ್ನೊಳಗೆ ಎಷ್ಟೇ ಸಂದೇಹಗಳಿದ್ದರೂ, 
ಮೆಟೀರಿಯಲಿಸ್ಟ್‌ ಸಾಹಿತ್ಯಮೀಮಾಂಸೆಯ ಈಚಿನ ಕ್ರಮಗಳನ್ನು ಸಾಧ್ಯವಾದಷ್ಟು 
ಉಪಯುಕ್ತವಾಗಿ ಬಳಸಲು ಇಲ್ಲಿ ಪ್ರಯತ್ನಿಸುತ್ತಿದ್ದೇನೆ. ಇದು ದಾರ್ಶನಿಕ ವಿಮರ್ಶೆಯ 
'ಆಶಯಗಳನ್ನು ಮೆಟೀರಿಯಲಿಸ್ಟ್‌ ಮೀಮಾಂಸೆಯ ಚೌಕಟ್ಟಿನೊಳಗೆ ಇಡುವ "ದುಸ್ಸಾಹಸ'. 


ಪ್ರಸ್ತುತ ಅಧ್ಯಯದ ಮೊದಲು ಮುಕ್ತಕದ ರೀತಿಯಲ್ಲಿ ಬಳಸಿದ ವಚನದ ವಿಸ್ತೃತ 
ವಿಶ್ಲೇಷಣೆಗೆ ಇದು ಸದವಕಾಶ. ಅಲ್ಲಮನ ವಚನದ ಆಂತರಿಕ ತರ್ಕವನ್ನೆ ನಾನಿಲ್ಲಿ ಮತ್ತಷ್ಟು 
ವಿಸ್ತಾರಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಜಾನಪದ ಹಾಡು ಸಾಹಿತ್ಯ ಸಂಸ್ಕೃತಿಯಲ್ಲಿ 
ಕಾವ್ಯವಾಗಿಬಿಟ್ಟಾಗ ಅದು ದೊಡ್ಡ ರೂಪಾಂತರವನ್ನು ಅನುಭವಿಸುತ್ತದೆ. ಸಾಹಿತ್ಯವು 
ಸಂಪ್ರದಾಯವಾಗಿ ಘನೀಕರಣಗೊಳ್ಳುತ್ತದೆ. ಸಾಹಿತ್ಯ ಸಂಸ್ಕೃತಿಯು ಅಧುನಿಕ-ಪೂರ್ವ 
ಸನ್ನಿವೇಶಗಳಲ್ಲಿ ಸಂಪ್ರದಾಯವಾಗಿ ಘನೀಕರಣಗೊಳ್ಳದಿದ್ದರೆ ಅದಕ್ಕೆ ಸಾತತ್ಯವೇ ಇಲ್ಲ. ಕನ್ನಡದ 
ಸಂದರ್ಭದಲ್ಲಿ ಇದು ವಸ್ತುಕ-ವರ್ಣಕಗಳಾಗಿ ನೆಲೆಗೊಂಡಿತು. ಆದರೆ, ಇವೆಲ್ಲ ಲೌಕಿಕ 
ಸಾಹಿತ್ಯ ಸಂಪ್ರದಾಯದ ರಗಳೆಗಳು. ಮತ್ತು ಲೌಕಿಕ ಸಾಹಿತ್ಯ ಸಂಸ್ಕೃತಿಗೆ ಭಾಷೆಯ ಬಗ್ಗೆ 


ಅಲ್ಲಮ ಎತ್ತಿದಂಥ ಅನುಮಾನಗಳು ಅಪಾಯವೇ ಸರಿ. 


ಇತ್ತಿತ್ರ-ಅತ್ರತ್ರ ಎಂಬ ಮಾತುಗಳಲ್ಲಿ ಅಲ್ಲಮ ಲೌಕಿಕ ಸಂಪ್ರದಾಯಗಳ ಸೀಮೆಯನ್ನು 
ಕುರಿತು ಮಾತನಾಡುತ್ತಿದ್ದಾನೆ. ಸಾಹಿತ್ಯ ಸಂಸ್ಕೃತಿಯು ಪದ್ಧತಿ ಅಥವಾ ಪರಂಪರೆಯನ್ನು 
ಸೃಜನಶೀಲತೆಯ ಮೂಲಭೂತ ಸ್ಥಿತಿ ಎಂದು ಭಾವಿಸಿದರೆ, ಅಲ್ಲಮ ಆ ಅಭ್ಯಾಸವನ್ನೆ ಗಿಳಿ 
_ ವಿಂಡು ಎನ್ನುತ್ತಿದ್ದಾನೆ. ಪರಂಪರೆ ಹೇಳಿಕೊಟ್ಟಷ್ಟನ್ನು ಮಾತ್ರ ಕವಿವಿಂಡು ಒಪ್ಪಿಸುತ್ತದೆ. 
ವಸ್ತುನಿರ್ವಹಣೆಯ ವಿಧಾನದಲ್ಲಾಗಲೀ, ವರ್ಣನಾಕ್ರಮಗಳ ವಿಧಾನಗಳಲ್ಲಾಗಲೀ ಈ ಮಾತು 
ಪೂರ್ಣವಾಗಿ ಅನ್ವಯವಾಗುತ್ತದೆ. ಅಲ್ಲಮನ ಈ ರೀತಿಯ ಮಾತು ಪೂರ್ಣವಾಗಿ 
ಅನ್ವಯವಾಗುತ್ತದೆ. ಅಲ್ಲಮನ ಈ ರೀತಿಯ ಮಾತು ಕ್ರಾಂತಿಕಾರಿಗಳ ಅತಿರೇಕದ ವಿಮರ್ಶೆ. 
ಈ ಅತ್ಯಂತಿಕ ವಿಮರ್ಶೆಯ ಒತ್ತಡ, ನಿರಾಕರಣೆಯ ಒತ್ತಡ ಇರದಿದ್ದರೆ ಸಂಪ್ರದಾಯಗಳಲ್ಲಿ 
ಹೊಸದು ಹುಟ್ಟುವುದಿಲ್ಲ. ಸಾಹಿತ್ಯ ಸಂಪ್ರದಾಯಕ್ಕೆ ಈ ರೀತಿಯ ಹೊಡೆತಗಳು ಬೀಳದಿದ್ದರೆ 
ಅದು ಚಿಗುರುವುದೇ ಇಲ್ಲ. 


(43) 


... ಅಲ್ಲಮನ ಸಾಹಿತ್ಯ ಕಸುಬಿನ ಏಕೈಕ ಗುರಿ ಪ್ರಸ್ತುತ ವಚನವೇ ಹೇಳುವ ಹಾಗೆ 
ಗುಹೇಶ್ವರನನ್ನು ಅರಿಯುವುದು. ಸಾಹಿತ್ಯ ಸಂಪ್ರದಾಯಗಳ ಉತ್ಪ್ರೇಕ್ಷಿತ ಆತ್ಮವಿಶ್ವಾಸಕ್ಕೆ 
ದಿವ್ಯಾನುಭವ ದಕ್ಕಲಾರದು. ಅದಕ್ಕೆಂದೇ ಅನುಭಾವಿಗಳು ಸಾಹಿತ್ಯ ಸಂಸ್ಕೃತಿಯಿಂದ 
ಕಲಿಯಬೇಕಾದದ್ದನ್ನು ಕಲಿತು ಅದರಿಂದಾಚೆಗೆ ಹಾರುತ್ತಾರೆ. ಅಲ್ಲಮನಿಗೆ ಈ ಸಾಹಿತ್ಯ ಪ್ರಯೋಗ 


ತಂತ್ರ ಅವನ ಆಧ್ಯಾತ್ಮಿಕ ಅಗತ್ಯತೆಯಿಂದ ಬಂದಿದೆ. 


1 


ಸಾಹಿತ್ತ ಸಂಸ್ಕೃತಿಗಳ... ಈ ಬರೆವ-ತೊಡೆವ, ಕಾಣಿಸಿಕೊಳ್ಳುವಿಕೆ- 
ಕಣ್ಮರೆಯಾಗುವಿಕೆಗಳ ಈ ಜಟಿಲ ಅಭ್ಯಾಸಗಳ ಸನ್ನಿವೇಶದಲ್ಲಿ ಅಲ್ಲಮ ಏನನ್ನು 
ಪ್ರತಿನಿಧಿಸುತ್ತಾನೆ? ಅರಸೊತ್ತಿಗೆಯ ವರ್ಚಸ್ಸೀಕರಣದ ಪ್ರಕ್ರಿಯೆಯಾಗಿ ಸಾಹಿತ್ಯ ಸಂಸ್ಕೃತಿಯಾಗಿ 
ಬಂದಾಗ, ಅದು ಅನಿವಾರ್ಯವಾಗಿ ಸಕ್ಕುಲರ್‌ ಆಗಬೇಕಾಗುತ್ತದೆ. ಸೆಕ್ಕುಲರ್‌ ಸಾಹಿತ್ಯ 
ಸಂಸ್ಕೃತಿಗಳು ಧಾರ್ಮಿಕ ಪ್ರತಿಭೆಯನ್ನು ಒಂದು ಘಟ್ಟದ ತನಕ ಸಾಂಸ್ಥಿಕವಾಗಿ ಖಂಡಿತ 
ತಾಳಿಕೊಂಡಾವು. ಆದರೆ, ಅನುಭಾವೀ ಕಾವ್ಯ ಹುಟ್ಟುವ ಸ್ಥಿತಿಯಲ್ಲಿಯೇ ಸಾಹಿತ್ಯ ಸಂಸ್ಕೃತಿಯ 
ನಿರಾಕರಣೆಯಿದೆ. ಅರಸೊತ್ತಿಗೆಯ ಸಾಹಿತ್ಯ ಸಂಸ್ಕೃತಿಯಲ್ಲಿ ಅಧಿಕಾರದ ಜತೆಗೆ ಅನುಸಂಧಾನ 
ಅನಿವಾರ್ಯ. ಆದ್ದರಿಂದ, ಅನಾಧುನಿಕ ಸೆಕ್ಯುಲರ್‌ ಸಾಹಿತ್ಯ ಸಂಸ್ಕೃತಿಗಳು 'ಬಿಡಬಯಸುವ 
` ತಮ್ಮ ಕಕ್ಷೆಯಿಂದ ಹೊರಗಿಡಬಯಸುವ ಅನುಭಾವೀ ಸಾಹಿತ್ಯ ಪ್ರತಿಭೆಯ ಪ್ರತಿನಿಧಿಯಾಗಿ 
ಅಲ್ಲಮ ಕನ್ನಡದಲ್ಲಿ ಕಾಣಸಿಕೊಳ್ಳುತ್ತಾನೆ. ಇಲ್ಲೂ ಅನುಭಾವೀ ಸಾಹಿತ್ಯ ಪ್ರತಿಭೆಯನ್ನು ಅಂತರಿಕ 
ರೂಪಕ, ಅಭಿವ್ಯಕ್ತಿ ವಿನ್ಯಾಸಗಳ ಮಟ್ಟದಲ್ಲಿ ಮಾತ್ರ ನಾನು ವ್ಯಾಖ್ಯಾನಿಸುತ್ತಿಲ್ಲ ಅನುಭಾವಿ 
ಕಾವ್ಯಸೃಷ್ಟಿಯ ಒಂದು ಭೌತಿಕ ಪರಿಸರ, ಅಧಿಕಾರದ ಬಗೆಗೆ ತಾತ್ವಿಕ ದೃಷ್ಟಿಕೋನಗಳನ್ನು 
ಗಮನದಲ್ಲಿಟ್ಟುಕೊಂಡು ಈ ವಿವರಣೆ ನೀಡುತ್ತಿದ್ದೇನೆ. ಅಲ್ಲಮ ಅಧಿಕೃತ ಸಾಹಿತ್ಯ ಸಂಸ್ಕೃತಿಯ 
ಹೊರಗಿರುವ ಸೃಜನಶೀಲತೆಯ ಅತ್ಯುತ್ತಮ ಪ್ರತಿನಿಧಿ. 


2 


ಆಧುನಿಕ-ಪೂರ್ವ ಕನ್ನಡದಲ್ಲಿ ಅಧಿಕೃತ ಸಾಹಿತ್ಯ ಸಂಸ್ಕೃತಿ ನಿರ್ಮಾಣಗೊಂಡ 
ಪ್ರಕ್ರಿಯೆಗಳನ್ನೆ ಇನ್ನಷ್ಟು ವಿಸ್ತಾರವಾಗಿ ಚರ್ಚಿಸುವ ಅಗತ್ಯವಿದೆ. ಅಧಿಕೃತ ಸಾಹಿತ್ಯ ಸಂಸ್ಕೃತಿಯ 
ಮೊದಲ ಮುಖ್ಯ ಲಕ್ಷಣವೆಂದರೆ, ಅದರ ಆತ್ಮಪ್ರಜ್ಞೆ ಮತ್ತು ರಾಜಕೀಯಾಧಿಕಾರಗಳ ಜತೆಗಿರುವ 
ಸೌಹಾರ್ದಯುತ ಆಶಯ. ಕನ್ನಡದಲ್ಲಿ "ಕವಿರಾಜಮಾರ್ಗ' ಈ ರೀತಿಯ ಅಧಿಕೃತ ಸಾಹಿತ್ಯ 
ಸಂಸ್ಕೃತಿಯ ಮೊದಲ ಪಠ್ಯ. ಪ್ರಣಾಳಿಕೆ ಎಂಬ ಮಾತನ್ನು ಬರೆಯಹೊರಟವನು 
ಬದಲಾಯಿಸಿದೆ. ಕಾರಣ ಪ್ರಣಾಳಿಕೆ ತನ್ನ ಶರೀರದೊಳಗೆ ಕೆಲ ಅಂಶಗಳನ್ನು ಮುಚ್ಚಬಯಸುತ್ತದೆ. 


“ಕವಿರಾಜಮಾರ್ಗ' ತುಂಬ ಪ್ರಬುದ್ಧವಾದ, ಸಂಕೀರ್ಣವಾದ ಕೃತಿ. ಅದಕ್ಕೆ ಸಾಕಷ್ಟು ಮುಕ್ತತೆ 


ಇದ್ದು, ತಾನು ಎದುರಿಸುತ್ತಿರುವ ಸಮಸ್ಯೆ, ಅನುಭವಿಸುತ್ತಿರುವ ಘರ್ಷಣೆಗಳನ್ನು ಕಡೇ ಪಕ್ಷ 
ಸೂಚ್ಯವಾಗಿಯಾದರೂ ಮಂಡಿಸುತ್ತದೆ. 


ಈ ಪುಸ್ತಕದಲ್ಲಿಯೇ ಬೇರೆ ಕಡೆ ಚರ್ಚಿಸಿರುವ ಹಾಗೆ ಕವಿರಾಜಮಾರ್ಗ ಸಂಸ್ಕೃತದ 
ವಿಶ್ವಾತ್ಮಕ ವಾಚಿಕ ಮತ್ತು ಪ್ರಾದೇಶಿಕ ದೇಸಿಗಳ ಮುಖಾಮುಖಿಯನ್ನೂ ಹೇಳುತ್ತದೆ. ಕನ್ನಡವು 
ಸಾಹಿತ್ಯ ಸಂಸ್ಕೃತಿಯಾಗಿ ಸಂಘಟಿತವಾಗುತ್ತಿರುವಾಗ ಅನೇಕ ಬಗೆಯ ಭಿನ್ನತೆಗಳನ್ನು ' 
ವೈವಿಧ್ಯತೆಗಳನ್ನು ಬಿಟ್ಟು ರೂಪುಗೊಂಡಿದ್ದರ ಸಾಕ್ಷಿ ಕವಿರಾಜಮಾರ್ಗ. ಈ ದೃಷ್ಟಿಯಿಂದ 
ತುಂಬ ಮುಖ್ಯವಾದ ಪ್ರಕ್ರಿಯೆಯನ್ನು ದಾಖಲಿಸುತ್ತದೆ ಎಂಬ ಕಾರಣಕ್ಕೆ ಕವಿರಾಜಮಾರ್ಗಕ್ಕೆ 
'ಜಾಗತಿಕ ಕಾವ್ಯಮೀಮಾಂಸಾ ಕೃತಿಗಳಲ್ಲೇ ವಿಶಿಷ್ಟ ಸ್ಥಾನವಿದೆ. ಮತ್ತು ಚಾರಿತ್ರಿಕವಾಗಿ ಜಗತ್ತಿನ 
ಮೊದಲ ಸಾಹಿತ್ಯ ಚಿಂತನಾ ಕೃತಿಗಳಲ್ಲಿ ಇದು ಸೇರುತ್ತದೆ. 


ಕವಿರಾಜಮಾರ್ಗದ ಪ್ರಾಮುಖ್ಯತೆ ಇರುವುದು ಅದು ದೇಸಿಯನ್ನು ಪುನರ್‌ 


ಸ್ನ 


ವ್ಯಾಖ್ಯಾನಿಸಿದ ರೀತಿಯಲ್ಲಿ. ಸಾವಿರ ಹೆಡೆಗಳ ವಾಸುಕಿಗೂ ಬೇಸರ ಹುಟ್ಟಿಸುವ ವೈವಿಧ್ಯತೆ 
ಕನ್ನಡ ದೇಸಿಯಲ್ಲಿದೆ, ಅಧಿಕೃತ ಸಾಹಿತ್ಯ ಸಂಸ್ಕೃತಿಯಲ್ಲಿ ಅದು ಅಪೇಕ್ಷಣೀಯವಲ್ಲ ಎಂಬ 


ನಿಲುವು ಕವಿರಾಜ ಮಾರ್ಗದ್ದು ) 


ದೇಸಿ ಎಂಬ ಪರಿಕಲ್ಪನೆಯನ್ನು ಎಷ್ಟು ಬಗೆಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯ ಎಂಬ 
ಪ್ರಶ್ನೆಯೂ ಇಲ್ಲಿದೆ. ಕವಿರಾಜ ಮಾರ್ಗಕಾರನಿಗೆ ದೇಸಿ ಮತ್ತು ಮಾರ್ಗ ಎಂಬೆರಡು ಮಾರ್ಗಗಳು 
ಪೂರ್ಣವಾಗಿ ಭಿನ್ನ ಎಂಬ ಪ್ರಜ್ಞೆಯಂತು ಆಳವಾಗಿದೆ. ಈ ಹಿನ್ನೆಲೆಯಲ್ಲಿ ದೇಸಿಗೆ ಎರಡು 
ಆಯಾಮಗಳಿವೆ. ದೇಸಿ ಎಂದರೆ ದೈನಂದಿನ ಬದುಕಿನ ಆಡುನುಡಿ. ಇನ್ನೊಂದು 
ಆಯಾಮ-ದೇಸಿ ಎಂದರೆ ದೈನಂದಿನ ನುಡಿಯ ಒಡಲಿಂದ ಬಂದ ಲಯಗಳ ವೈವಿಧ್ಯ. 
ಮಾರ್ಗ ಎಂದರೆ ಮೂಲಭಾಷೆಯ ಚೌಕಟ್ಟಿನಿಂದ ಹೊರಗಿರುವ "ಕಾಸ್ಕೊಪಾಲಿಸ್‌'ನ ಜತೆಗೆ 
ಅನುಸಂಧಾನದ ಸ್ವೀಕಾರದ ಒಂದು ವಿಧಾನ. ಇಲ್ಲಿ ಮಾರ್ಗ ಎಂದರೆ ಸಂಸ್ಕೃತ, ಪ್ರಾಕೃತ 
ಪರಂಪರೆಗಳ ಜತೆಗಿನ ಸಂಬಂಧದ ಫಲ. ಮಾರ್ಗಕ್ಕೆ ಇರುವ ಇನ್ನೊಂದು ಆಯಾಮ ಎಂದರೆ 
ಕನ್ನಡ ಸಂಸ್ಕೃತಿಯ ಆಂತರ್ಯದಲ್ಲೇ ಇರುವ ಸಾಹಿತ್ಯ ಸಂಸ್ಕೃತಿಯ ಪರಿಣತಿಯ ಫಲ. 
ಅಂದರೆ, ಸಂಸ್ಕೃತ, ಪ್ರಾಕೃತ ಇತ್ಯಾದಿಗಳ ವಿಶ್ವವಾಚಿಕೆಗಳ ಜತೆಗೆ ಮುಖಾಮುಖಿಯಾಗಿ 
ಬೆಳೆದ ಸಂವೇದನೆಯ ಮಾರ್ಗವೇ. ಮಾರ್ಗ ಎಂದರೆ ಸಾಹಿತ್ಯ ಪರಂಪರೆಯೊಂದರ ಆತ್ಮಜ್ಞಾನ. 
ದೇಸಿ ಎಂದರೆ ತನ್ಮಯೀ ಸ್ಥಿತಿ. 


ಕನ್ನಡ ಸಾಹಿತ್ಯ ಪರಂಪರೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ತುಂಬ ಉಪಯುಕ್ತ 


ಟೂ? (5) 


ಜಾಣಾ uss ರಾ 


ಪಾತ್ರ ವಹಿಸುವ ಈ ಮಾರ್ಗ-ದೇಸಿ ಪರಿಕಲ್ಪನೆಗಳು ಕದ ಎದುರು 
ಮೌನವಾಗುತ್ತವೆ. ಅಲ್ಲಮ ಮಾರ್ಗವೊ? ದೇಸಿಯೊ? ಇ ಶರುಧ್ಯಾತ್ಮಕವಾಗಿ 
ಮಾತ್ರ ಇರಬಲ್ಲುದು. ಅಲ್ಲಮ ಎರಡೂ ಹೌದು, ಎರ” | 


ಆಲ್ಲಮನು ಮಾರ್ಗ ಎಂಬುದಕ್ಕೆ ಉತ್ತರ ಹೌದು ಎಂದು ಬಂದಾಗ, ಅದು 
ಅಲ್ಲಮನಿಗಿರುವ ಶಿಕ್ಷಿತ ಸಂವೇದನೆಯನ್ನು ಸೂಚಿಸುತ್ತದೆ. ಆದರೆ, ಮಾರ್ಗದ ಜತೆಗೇ 
ನೆರಳಿನಂತೆ ಅಂಟಿಕೊಂಡು ಬರುವ ಸಾಂಸ್ಕೃತಿಕ ವರ್ಚಸ್ಸು ಮತ್ತು ಸಾಹಿತ್ಯಕ ಪರಂಪರೆಗಿರುವ 
ಗೌರವಯುತ ಶಿಷ್ಯತ್ವ -ಇವುಗಳನ್ನು ಅಲ್ಲಮಲೋಕದಲ್ಲಿ ಕಾಣಲಾಗುವುದಿಲ್ಲ. ದಾರ್ಶನಿಕ 
ದೈತ್ಯರನ್ನೆ ಅಲ್ಲಮ ಗುಡಿಸಿಹಾಕುತ್ತಾನೆ. ಇನ್ನು ಬಣಗು ಕವಿಗಳೊಂದು ಅವನಿಗೆ: ಲೆಕ್ಕವೆ? 
ಅಲ್ಲಮ ನಿರಂತರವಾಗಿ ಕನ್ನಡ ಭಾಷೆಯಿಂದ ಹೊರಗಿರುವ ಗ್ರಹಿಕೆಯ, ವ್ಯಾಖ್ಯಾನ ಕ್ರಮಗಳ 
ಜತೆಗೆ ವಗ್ಹಾದ ನಡೆಸುತ್ತಾನೆ. ಈ ದೃಷ್ಟಿಯಿಂದ ಅಲ್ಲಮ ತತ್ಮಜ್ಞಾನದಲ್ಲಿ ಕನ್ನಡವನ್ನೆ ಮಾರ್ಗಕ್ಕೆ 
ಎತ್ತಿದವನು. ಅಂದರೆ, ಕನ್ನಡದಲ್ಲಿ ಮೊದಲಬಾರಿಗೆ ದೊಡ್ಡ ಮಟ್ಟದ ತಾತ್ವಿಕ ಚಟುವಟಿಕೆಯನ್ನು 
ನಡೆಸಿದವನು. ಸಂಸ್ಕೃತಕ್ಕೆ ಹಲವರಿದ್ದಾರೆ, ಪ್ರಾಕೃತ, ಪಾಳಿಗಳಿಗೂ ಹಲವರಿದ್ದಾರೆ. ಆದರೆ, 
ಪಂಪ-ರನ್ನರೂ ಮಾಡದ ರೀತಿಯ ದಾರ್ಶನಿಕ ಸೃಜನಶೀಲತೆಯ ಪ್ರಾರಂಭವನ್ನು ಅಲ್ಲಮ 
ಕನ್ನಡದಲ್ಲಿ ಮಾಡಿದ. ಪಂಪ-ರನ್ನರಿಗೆ ಆ ರೀತಿಯ ಯೋಜನೆಯೂ ಇರಲಿಲ್ಲ ಅವರು 
ಒಂದು ನೆಲೆಯಲ್ಲಿ ಕವಿಗಳು, ಇನ್ನೊಂದು ನೆಲೆಯಲ್ಲಿ ಪುರಾಣಿಕರು. ಆದರೆ, ಅಲ್ಲಮನ 
ಮಹತ್ವ ಇರುವುದು ಬೇರೆ ನೆಲೆಯಲ್ಲಿ. ಆತ ಕನ್ನಡದ ಆದಿ ತತ್ವಜ್ಞಾನಿ. ಕವಿಯ ಪರಿಕರಗಳನ್ನು 
ಬಳಸಿ ಚಿಂತನೆ ಮಾಡಿದ ತತ್ವಜ್ಞಾನಿ. ಈ ದೃಷ್ಟಿಯಿಂದ ಅಲ್ಲಮ ಕನ್ನಡವನ್ನು ಮಾರ್ಗವನ್ನಾಗಿಸಿದ. 


ಭಾಷಾ ಸಂಸ್ಕೃತಿಯೊಂದು ಸಮಗ್ರ ಮಾರ್ಗವೆಂದಾಗಬೇಕಾದರೆ ಅದರಲ್ಲಿಸಾಹಿತ್ಯದ 
ಜತೆಗೆ ತತ್ವಜ್ಞಾನ ಮತ್ತು ಈಗ ಸಮಾಜವಿಜ್ಞಾನ ಗಳೆಂದು ಕರೆಯುವ ಶಾಸ್ತ್ರ ಪರಂಪರೆಗಳು 
ಇರಬೇಕು. ಈ ದೃಷ್ಟಿಯಿಂದ ಚಾರಿತ್ರಿಕವಾಗಿ ಅಲ್ಲಮನಿಗಿಂತ ಹಿಂದಿನ ದಾರ್ಶನಿಕರು ಕನ್ನಡದಲ್ಲಿ 
ನಮಗೆ ಸಿಗುವುದಿಲ್ಲ. ಆದರೆ, ಪಂಪ, ರನ್ನ, ವಡ್ಡಾರಾಧನೆಯ ಕೃತಿಕಾರನಲ್ಲಿ ಶ್ರೀವಿಜಯನಲ್ಲಿ 
ಕನ್ನಡವನ್ನು ಅತ್ಯಂತ ಸೂಕ್ಷ್ಮವಾಗಿ ಬಳಸಿದ ಪರಂಪರೆ ಇದೆ. 


ಆಲ್ಲಮ ದಾರ್ಶನಿಕವಾಗಿಯೂ ಗುರು ಪರಿಕಲ್ಪನೆ ಬಗ್ಗೆ ಮಹಾ ಸಂದೇಹಿ. 
ಸಮಕಾಲೀನ ವೀರಶೈವ ಒತ್ತಡಗಳಿಗೆ ಪ್ರತಿಸ್ಪಂದಿಸಿ, ಅದರ ಸೀಮಿತ ಅಗತ್ಯವನ್ನು ಒಪ್ಪಿ 
ಗುರು ಪರಿಕಲ್ಪನೆಗೆ ಒಪ್ಪಿಗೆ ಕೊಟ್ಟದ್ದೂ ಉಂಟು. ಆದರೆ, ಸಾಹಿತ್ಯ ಅಥವಾ ಜ್ಞಾನ 
ಸಂಪ್ರದಾಯಗಳಲ್ಲಿ ಮಾರ್ಗ ಎಂದರೆ ಅಥವಾ ನಾಯಕ ವ್ಯಕ್ತಿತ್ತಗಳ ಜತೆಗೆ ವಿಧೇಯ ಸಂಬಂಧ. 
ಈ ದೃಷ್ಟಿಯಿಂದ ಮಾರ್ಗ ಎನ್ನುವುದು ವೈಯಕ್ತಿಕ ಪ್ರತಿಭೆ ಎನ್ನುವುದು ಒಂದು ಚಿಕ್ಕ ಬಂಡಿ. 


(46) ತಾತ 


iss ಸಭಾ ಮರ 


ಅಲ್ಲಮ ಈ ರೀತಿಯ ಮಾರ್ಗಕಲ್ಪನೆಗೆ ಸರ್ವಥಾ ವಿರೋಧಿ. ಆದ್ದರಿಂದಲೇ, ಈತನಕ 
ಸಿಕ್ಕಿರುವ ಆತನ ವಚನಗಳಲ್ಲಿ ಉಳಿದ ಕವಿಗಳ ಹೆಸರುಗಳ ಪ್ರಸ್ತಾಪವಿಲ್ಲ. ಕಾವ್ಯ ಚಟುವಟಿಕೆ 
ಬಗ್ಗೆ ಕವಿಗಳು ಎಂಬ ಸಾಧಾರಣೀಕೃತ ಸಮೂಹದ ಬಗ್ಗೆ ಅಲ್ಲ ಅಲ್ಲಲ್ಲಿ ಪ್ರತಿಫಲನವಿದೆ. 


ಇ.ಸ 
` ಇನ್ನು ಅಲ್ಲಮ ದೇಸಿಯ ಎಂಬ ಪ್ರಶ್ನೆ. ಭಾಷೆಯ ಬಗ್ಗೆ ತನ್ಮಯತೆ ದೃಷ್ಟಿಯಿಂದಂತೂ 
' ಆತ ಖಂಡಿತ ದೇಸಿಯಲ್ಲ. ದೇಸಿಕವಿ “ಭಾಷೆ' ಎಂಬುದು ಪ್ರಾಣಘಾತಕ' ಎಂಬ ಸಾಲು 
ಬರೆಯಲಾರ. ದೇಸೀ ದಾರಿಗೆ"ನುಡಿದು ಸೂತಕ' ಎಂಬ ಮಾತು ಹೊಳೆಯುವುದಿಲ್ಲ 
ಮಾರ್ಗವಾಗಲೀ, ದೇಸಿಯಾಗಲೀ, ಭಾಷೆ ಎನ್ನುವುದು ಒಂದು ಬಗೆಯ ಸೂತಕ ಎಂಬ 
. ವಿಚಾರವನ್ನು ಒಪ್ಪವುದಿಲ್ಲ. ಅದರಲ್ಲೂ ದೇಸಿಗೆ ಅದರ ಅಪಾರ ಶಕ್ತಿಯ ನೆಲೆಗಳು ಚಿಮ್ಮುವುದು 
ನುಡಿಯ ಬಗೆಗಿನ ತನ್ಮಯತೆಯಿಂದ. ದೇಸಿ ಎನ್ನುವುದು ಆಡು ನುಡಿಯ ತೀವ್ರ ಸಂಘಟಿತ 
ರೂಪ ಎಂಬ ವ್ಯಾಖ್ಯೆ ಅಲ್ಲಮನಿಗೆ ಪೂರ್ಣವಾಗಿ ಅನ್ವಯವಾಗುತ್ತದೆ. ದೈನಂದಿನ ನುಡಿಗಿರುವ 
ಕಸ, ಕಳೆಗಳನ್ನೆಲ್ಲ ಕಳೆದು ಅದರ ತೀವ್ರರೂಪದಲ್ಲಿ ಅಲ್ಲಮ ಬಳಸುತ್ತಾನೆ. ಹಾಗೆಯೇ ದೇಸಿ 
ಎನ್ನುವುದು ಒಂದು ಬಗೆಯ ಛಂದೋರೂಪ ಎನ್ನುವ ವ್ಯಾಖ್ಯೆ ಅಲ್ಲಮನಲ್ಲಿ ಕಾಣಬಹುದು. 
ಈ ದೃಷ್ಟಿಯಿಂದ ಅಲ್ಲಮನು ಹಾಡುಗಳನ್ನು ಕೂಡಾ ಬರೆದಿದ್ದಾನೆ ಎಂಬ ನಿಲುವಿಗೆ ನನ್ನ 
"ಸಂಪೂರ್ಣ ಸಮ್ಮತವಿದೆ. ಅಥವಾ ವಚನಗಳ ಗರ್ಭದೊಳಗೇ ಹಾಡುಗಬ್ಬವೊಂದಿದೆ ಎಂದು 
ಹೇಳಿದರು ಸಲ್ಲುತ್ತದೆ. ಒಂದು ಹಾಡಿನ ಕೆಲ ಸಾಲು ಗಮನಿಸಿ. 


ಭಾಗ ಕರಿದು ಭಾಗಬಿಳಿದು 
ಏವ ಗರುಡ 


ಒಂದು ಕೊಂಬಿನ ಮೇಲೆ ಎರಡು ಪಕ್ಷಿ ಗೂಡನಿಕ್ಕಿ 
ಒಂದಿಳಿದಡೆ ಮತ್ತೊಂದಿಳಿಯದು ನೋಡಾ 


ತಲೆಗಳು ನಾಲ್ಕು ಕಾಲುಗಳು ಹನ್ನೆರಡು 
ಪಕ್ಕವಾರು ಗರಿ ಮುನ್ನೂರರವತ್ತು. 
(ಅ.ಪ್ರ.ವ. ಹಾಡು-26) 
ಮಾರ್ಗ ದೇಸಿಗಳೆಂಬ ವರ್ಗೀಕರಣಗಳು ಬೇರೆ ಕಡೆಗೆ ಮಾನ್ಯವಿದ್ದರೂ, ಅದು 
ಇಲ್ಲಿ ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ. ಎರಡು ಪಕ್ಷಿಗಳು ಉಪನಿಷದಕ್ಕೆ ಅತಿ ಪರಿಚಿತ. 
ಇಲ್ಲಿ ಏಕತಾರಿಯ ಮೂಲಕ ಸ ಸರಾಗವಾಗಿ ಹಾಡಬಹುದಾದ ರಚನೆ ಇದೆ. ಆ ರೀತಿಯ 


ಹಾಡುಗಾರಿಕೆಗೆ ಸಹಜವಾದ ಉದ್ಗಾರಗಳನ್ನು ಸಹಜವಾಗೇ ತನ್ನ ರಚನೆಯಲ್ಲೇ 


ಶೂದ್ರ) 0 


—————— 


ಅಳವಡಿಸಿಕೊಂಡಿದೆ. ಈ ಹಾಡು-ವಚನದ ಮಾದರಿಯನ್ನು ಭಾರತದ ಉಳಿದ ಭಾಷೆಗಳ 
ಅನುಭಾವೀ ಪರಂಪರೆಯಲ್ಲೂ ಕಾಣಬಹುದು. ದೋಹಾಕೋಶ,ಚರ್ಯಾಗೀತಿ ಕೋಶಗಳು 
ಈ ಬಗೆಯ ಇನ್ನೆರಡು ಅತ್ಯುತ್ತಮ ಉದಾಹರಣೆಗಳು. ಅನುಭಾವೀ ಕಾವ್ಯಪರಂಪರೆಯ 
ಮುಖ್ಯ ಸಾಧನೆಯೇ ಮಾರ್ಗ -ದೇಸಿಗಳ ನಡುವಣ ವ್ಯತ್ಯಾಸವನ್ನು ವಿಸರ್ಜಿಸಿದ್ದು. ಅದಕ್ಕೆ 
ಜಾನಪದ ಹಾಡಿನ ರೂಪವಿದ್ದರೂ, ಬೌದ್ಧಿಕ ಸಹಯೋಗ ಮತ್ತು ಸಾಂದ್ರತೆಗಳ ಮಟ್ಟದಲ್ಲಿ 
ಮಾರ್ಗದ ಎಲ್ಲ ಶಕ್ತಿಗಳೂ ಕೂಡಿಕೊಂಡಿರುತ್ತವೆ. ವಚನಗಳ ರೂಪದಲ್ಲಿ ಶಂಕರನ ಜತೆಗೆ 
ಅಲ್ಲಮ ವಾಗ್ದಾದ ನಡೆಸುತ್ತಾನೆ. 

ಹೀಗೆ ಸಾಹಿತ್ಯ ಸಂಸ್ಕೃತಿ ಎಚ್ಚರದಿಂದ ಕಾಪಾಡಿಕೊಂಡು ಬರುವ ಮಾರ್ಗ-ದೇಸಿ 
ವಿಂಗಡಣೆಗಳನ್ನು ಅಲ್ಲಮ ವಿಸರ್ಜಿಸಿ ಬಿಡುತ್ತಾನೆ. 


“ವಸ್ತು ಸ್ಥಿತಿಯೇನೆಂದರೆ ಮನುಷ್ಯನ ಮನಸ್ಸು ಎರಡಾಗಿ ಸೀಳಲ್ಪಟಿದೆ. 
ಫಿ ಟಿ 

ಒಂದು ಭಾಗ ಹೇಳುವುದು - "ಇದೇನು ಮಾಡುತ್ತಿರುವೆ:? ಇದು ತಪ್ಪು - 

ಇದನ್ನು ಮಾಡಕೂಡದು'' ಎಂದು. ಮತ್ತೊಂದು ಭಾಗ ಹೇಳುವುದು ...“ಇಲ್ಲ 

ಇಲ್ಲ; ನಾನು ಇದನ್ನು ಮಾಡಿಯೇ ತೀರುವೆ ಈ ಆಸೆಯನ್ನು ಕೈ ಬಿಡಲು 


ಸಾಧ್ಯವಿಲ್ಲ" ಎಂದು. ಈ ಎರಡೂ ಭಾಗಗಳು ಪರಸ್ಪರ ಕಚ್ಚಾಡ ತೊಡಗುವುದು” 


3 
ತ 


ಬ 


ವಲಿಗಳಂತೆ ಅಂಟಿಕೊಂಡಿದ್ದಾರೆ. 


ಕಾ 


ಷ್ಠರಂತೆ ಸಂಕಟಗಳನ್ನು 


24 €L 
Deo 


ಲ 


ಟು 
ಅತೆ 
ಸೋ ಸಿದರೂ 


ಶುರಾಮರಾಗಲಾರರು. 


tl 
CL 


ನನ್ನ ಹಾಗೇ 
ಒಂಟಿಯಾಗಿ ನಡೆಯಲಾರರು 


ಜಗದ ಮೂಸೆಯಲಿ ಕರಗುತ್ತಾ, 

ತುಂಬಿ ನಿಂತ ಕೆರೆಗಳಲ್ಲೂ ಹರಿವ ನದಿಗಳಲ್ಲೂ 
ಭೋರ್ಗರೆವ ಸಮುದ್ರದ ತೆರೆಗಳಲ್ಲೂ, 
ಪ್ರೀತಿಯ ಪ್ರತಿಬಿಂಬಕ್ಕೆ 

ಹಂಬಲಿಸುತ್ತಾರೆ. 

ಹುಟ್ಟು ಸಾವುಗಳ ನಡುವೆ 

ಕನಸು-ನನಸುಗಳ 

ಭರವಸೆ ಹೊತ್ತು 


ಸದಿಲದೇ ಸಾಗುತಾರೆ. 
೦೧೨ ಂ 


ಹಾದಿ 


ಡಾ! ಶಾಂತಲಕ್ಷಿ 


(49) 


ಇವಳು ವಸುಂಧರೆ 
ಎಪ್ಪತ್ತು ವಸಂತಗಳಲ್ಲೂ 
ನಿಗಿನಿಗಿ ಹೊಳೆವ ಬಂಗಾರ 
ಯಾವ ಖತುವೂ ಇವಳ 

ತಂಟೆಗೆ ಹೋಗುವುದಿಲ್ಲ 
ನಿತ್ಯ ಹರಿದ್ವರ್ಣದ ಕಾಡಿನಂತೆ 

ಸದಾ ಹಸಿರು ! ಹಸಿರು 


ತಿಳಿನಗೆಯ ಹೊಳಪು 
ಹಗಲಲ್ಲೂ ಹೊಳೆವ 
ನಕ್ಷತ್ರ ಕಾಂತಿ 
ತೆರೆಗಟ್ಟದ ತಿಳಿಗೊಳ 
ಪಾರದರ್ಶಕ ಜಲದ ಬಿಂಬ 
ಹೆರಳೊಳಗೆ ಮುಡಿದ 
ಗುಲಾಬಿ ಕೆಂಡಿನ ನೆರಳು 
ಕೊಂಬೆಯಲ್ಲಿ ಕುಳಿತ 
ಕೋಗಿಲೆಯ ನಾಚಿಸುವ 
ಕೊರಳು 
ನಡೆದಾಡಿದರೆ ಇವಳು 
ತಂಗಾಳಿಯ ಜೋಕಾಲಿ 


(60) 


| ವಸುಂಧರೆಯ ಪ್ರಾಯ 


ಕಾವ್ಯ 


ನೋಡಿದಷ್ಟೂ ನೋಡುವ 
ನುಡಿದಷ್ಟೂ ನುಡಿಸುವ 
ಬಯಕೆಗಳ ಕೆರಳಿಸುವ 
ಈ ವಸುಂಧರೆಗೆ ಪ್ರಾಯ 


ಬಂಜರಾಗುವುದಿಲ್ಲ 
ಚಿರನೂತನೆ ! ಚಿರಯೌವನೆ ! 
ಹೆರಿಗೆಗೊಳಲ್ಲೂ 
ಸೊರಗದ ಸಂಜೀವಿನಿ 
ಇವಳು ! ಇವಳೇ 


ಆಫ್ರೋದಿತೆ ! ! 


ಕಾಲಕದಲಿದರೂ ಕರಗದು 
' ಇವಳ ಅನಂತ ಚೆಲುವು 
ಮೊಗೆದಷ್ಟೂ ಪುಟಿಯುತ್ತದೆ 
ಸರಿಯುವುದಿಲ್ಲ 
ಡಾ!! ವಿಜಯಾ ಸುಬ್ಬರಾಜ್‌ 


ತನು 


ಇರ] ದಾ 


- ಡಾ!! ಸರೋಜ 


ಏನೋ ಓದುತ್ತಿದ್ದು ಇದ್ದಕ್ಕಿದ್ದಂತೆ ತಲೆ ಎತ್ತಿ ನೋಡಿದೆ. ಎದುರುಗಡೆ ಗೋಡೆಯ 

ಮೇಲೆ ಒಂದರ ಮೇಲೆ ಒಂದರಂತೆ ಅಲ್ಲಲ್ಲಿ ಎಳೆದ ಸಣ್ಣ ಗೆರೆಗಳು ಕಂಡವು. ಅವುಗಳನ್ನು 
ನೋಡಿದ್ದೇ ಅಶ್ವಿನಿ ಜ್ಞಾಪಕಕ್ಕೆ ಬಂದಳು. ಅಶ್ವಿನಿ ಎಲ್ಲರಂತಲ್ಲ. ಅವಳು ಕೂತಿದ್ದು, ನಿಂತದ್ದು, 
ನಡೆದದ್ದು, ಮಾತಾಡಿದ್ದು ಒಂದೇ ಮಾತಿನಲ್ಲಿ ಹೇಳೋದಾದರೆ ಮನುಷ್ಯಳಾಗಿದ್ದು ಔಷಧದ 
ಪ್ರಭಾವದಿಂದ, ಮಾತ್ರೆಗಳ ಮಹಿಮೆಯಿಂದ. | 
ಅರೆ ಅಶ್ವಿನಿ ನ ನೋಡಿ ಆಗಲೇ ಆರು ತಿಂಗಳಾಯಲ್ಲವೆ? ಶಾಲೆ ಪ್ರಾರಂಭ 
ವಾಗುವುದಕ್ಕೂ ಮುಂಚೆ ಬಂದಿದ್ದಳು. ನನ್ನ ಹತ್ತಿರ ತಪಾಸಣೆಗೆ ಬಂದಾಗಲೆಲ್ಲಾ, ಅವಳ 
ಎತ್ತರವನ್ನು ಎದುರುಗಡೆ ಗೋಡೆ ಮೇಲೆ ಗುರುತು ಹಾಕ್ತಿದ್ದೆ. ಆ ಗೆರೆಗಳ ` ಮೇಲೆಯೇ 


ನಾಮಕ ಹಾಯಿಸಿದ 
36) ಎ 


ನೆನಪು ಹದಿನೈದು ವರ್ಷಗಳ ಹಿಂದಕ್ಕೆ ಹಾರಿತು. ಅಂದು ಬೆಳಗಿನ ಹನ್ನೊಂದು 
ಗಂಟೆ. ದುಗುಡದ ಮುಖ ಹೊತ್ತ ಒಬ್ಬ ಹೆಣ್ಣುಮಗಳು ತನ್ನ ಮಗುವನ್ನು ಪರೀಕ್ಷೀಸುವ 
ಸಲುವಾಗಿ ಕರೆದುಕೊಂಡು ಬಂದಿದ್ದಳು.ದುಂಡು ದುಂಡಾಗಿದ್ದ ಆ ಮಗು' ವಿಚಿತ್ರವಾಗಿತ್ತು. 
ಎಲ್ಲೋ ನೆಟ್ಟಿರುತ್ತಿದ್ದ ಕಣ್ಣುಗಳಲ್ಲಿ ಬೆಳಕೇ ಇರಲಿಲ್ಲ. ಬುದ್ಧಿ ಮಾಂದ್ಯ ಮಗುವಿನ ಹಾಗೆ 
ಕಾಣುತ್ತಿತ್ತು. ದಪ್ಪ ನಾಲಿಗೆ, ಒರಟುಚರ್ಮ, ಒಣಹುಲ್ಲಿ ನೋಪಾದಿಯ ಕೂದಲು, ಕೀರಲು 


ಡಾಕ್ಟ್ರೇ ಥೈರಾಯ್ಡ್‌ ಸ್ಕ್ಯಾನ್‌ ಮಾಡಬೇಕಂತೆ. ಹತ್ತು ತಿಂಗಳಾದರೂ ಕತ್ತು ನಿಂತಿಲ್ಲ 
ಮಗಚುಕೊಳಲ್ಲ, ತೆವಳೋದಿಲ್ಲ. ಕೂಗಿದರೂ ಎಲ್ಲೋ ನೋಡ್ತಾಣರ್ರಾಳ ಅಂದಳು. ಆ 
ಮಗುವಿನ ತಾಯಿ ಲಲಿತಾ. 
ಡಾ|! ಸರೋಜರವರು ಕ್ರಿಯಾಶೀಲ ಮತ್ತು ಸೇವಾಮನೋಭಾವನೆಯ 
ವೈದ್ಯರಾಗಿದ್ದಾರೆ. ಇವರು ಬೆಂಗಳೂರಿನ ವಿಕ್ಟೋರಿಯ ಆಸ್ಪತ್ರೆಯಲ್ಲಿ 
ನ್ಯೂಕ್ಲಿಯರ್‌ ವೈದ್ಯ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಅಶ್ವಿನಿ ಎಂಬ 
ಹುಡುಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವ ಹುಡುಗಿ. . 


ಸಾವಕಾಶವಾಗಿ ಪ್ರಯೋಗಶಾಲೆಯ ಎಲ್ಲಾ ವಿವರಗಳನ್ನು ನೋಡಿದೆ. ಬಹುಶಃ 
ಥೈರಾಯ್ಡ ಗ್ರಂಥಿ ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲ. ಅಂತ ಅಂದಾಜುಮಾಡಿ, ನೋಡಮ್ಮ 
ಬುಧವಾರ ಬೆಳೆಗ್ಗೆ ಮಗುವನ್ನು ಕರೆದುಕೊಂಡು ಬನ್ನಿ ಸ್ಕಾನ್‌ ಮಾಡೋಣ" ಅಂತ ಸಮಯ 
ನಿಗದಿ ಮಾಡಿ ಕಳುಹಿಸಿಕೊಟ್ಟೆ. ಅಂದ ಹಾಗೆ ಆ ಮಗುವೆ ಅಶ್ವಿನಿ. 

ಬ್ರೂಣದ. ಹಂತದಲ್ಲೇ ಥೈರಾಯ್ಡ್‌ ಗ್ರಂಥಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. 
ದೊಡ್ಡವರಲ್ಲಿ ಸುಮಾರು 25.30 ಗ್ರಾಂ ತೂಗುವ "ಗುರಾಣಿ' ಆಕಾರದ ಈ ಗ್ರಂಥಿ ಗಂಟಲಿನ 
ಮುಂಭಾಗದಲ್ಲಿ ಇರುತ್ತದೆ. ಥೈರಾಯ್ಡ್‌ ಒಂದು ನಿರ್ನಾಳ ಗ್ರಂಥಿ. ಇದು ಥೈರಾಕ್ಸಿನ್‌ ಎಂಬ 
ಚೋದನಿಯನ್ನು ಸ್ರವಿಸುತ್ತದೆ. ಇದರ ಕೆಲಸ ದೇಹದ ಮೂಲ ಜೀವವಸ್ತು ಕರಣವನ್ನು 


ನಿಯಂತ್ರಿಸುವುದು. ಅಂದರೆ ಶರೀರದ ಸಮಸ್ತ ಚಟುವಟಿಕೆಗಳ ನಿಯಂತ್ರಣ. ಥೈರಾಕ್ಷಿನ್‌ : 


ಪ್ರಮಾಣ ಏರುಪೇರಾದಾಗ' ಹಲವಾರು ತೊಂದರೆಗಳು ಸಂಭವಿಸುತ್ತವೆ. 


ದೇಹದ ಅಗತ್ಯಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆಯಾದಾಗ ಮಕ್ಕಳಲ್ಲಿ 


ಅದೂ ಶೈಶಾವಾಸ್ಥೆಯಲ್ಲಿ ಬುದ್ಧಿಮಾಂದ್ಯತೆ ಉಂಟಾಗುತ್ತದೆ. ಹಾಗೂ ದೇಹದ ಬೆಳವಣಿಗೆ 
ಹಾಗೂ ಎಲ್ಲಾ ಚಟುವಟಿಕೆಗಳು ಸ್ಥಗಿತವಾಗುತ್ತವೆ. ಕಾಲ ಕ್ರಮೇಣ ಇತರ ತೀವ್ರ ಸ್ವರೂಪದ 
ಕಾಯಿಲೆಗೆ ಈಡಾಗಿ ರೋಗಿ ಸಾವನ್ನಪ್ಪತ್ತಾನೆ. 


ಸರಿಯಾದ ಸಮಯದಲ್ಲಿ ತಕ್ಕ ಉಪಚಾರ ನೀಡಿದರೆ ಇತರರ ಹಾಗೆಯೇ ಬೆಳವಣಿಗೆ 
ಹೊಂದಿ ಸಾಮಾನ್ಯ ಮನುಷ್ಯರಂತೆಯೇ. ಯಾವ ವಿಕಲತೆಯೂ ಇಲ್ಲದೆ. ಪರಿಪೂರ್ಣ 
ಆರೋಗ್ಯದಿಂದ ಜೀವಿಸಬಹುದು. ಆದರೆ ಪ್ರತಿದಿನವೂ ಹಾಗೂ ರೋಗಿ ಬದುಕ್ಕಿದ್ದಷ್ಟು 
ದಿನವೂ ಥೈರಾಕ್ಷಿನ್‌ ಮಾತ್ರೆಗಳನ್ನು ಕ್ರಮತಪ್ಪದೆ ಸೇವಿಸಲೇಬೇಕು. 


ಮರುದಿನ ಅಶ್ವಿನಿ ಬಂದಳು. ಯಾವ ಪರಿವೆಯೂ ಇಲ್ಲದೆ ಎಲ್ಲೋ ದೃಷ್ಟಿನೆಟ್ಟು 
ತಾಯಿಯ ತೊಳಲ್ಲಿ ಮಲಗಿದ್ದಳು. 


ಸ್ಕ್ಯಾನ್‌ ಮಾಡಿದೆ. ಅರೆ ಇದೇನು? ಥ್ಲೆರಾಯ್ಡ್‌ ಕಾಣ್ತಾನೆ ಇಲ್ಲವಲ್ಲ! ಶರೀರ 
ಪೂರ್ತಿಗಾಳಿಸಿ ನೋಡಿದರೂ ಸಾಮಾನ್ಯವಾಗಿ ಕಾಣಬೇಕಾದ ಜಾಗದಲ್ಲಿ ಆಗಲೀ ಅಥವಾ 
ಇತರೇ ಎಡೆಯಲ್ಲಿ ಆಗಲಿ ಎಲ್ಲೂ ಇಲ್ಲ. ಅಂದರೆ ಥೈರಾಯ್ಡ್‌ .ಹುಟ್ಟೀ ಇಲ್ಲ ಅಂತಾಯ್ತು 
ಅಂದರೆ ಥೈರಾಯ್ಡ್‌ ಗ್ರಂಥಿ ಇಲ್ಲದೇ ಹೋದಲ್ಲಿ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯೇ 
ಇರುವುದಿಲ್ಲ. 


ನೋಡಿ ಲಲಿತಮ್ಮ ಗಮನವಿಟ್ಟು ಕೇಳಿ. ಮಗುವನ್ನು ಇತರ ಮಕ್ಕಳಂತೆಯೇ 
ಸಾಮಾನ್ಯ ಜನರ ಹಾಗೆ ಬೆಳೆಯುವ ಹಾಗೆ ಮಾಡಬಹುದು. ಆದರೆ ನೀವು ಅತೀವ 


=) ತಾಕು 


ಕಾಳಜಿಯಿಂದ ಮಗುವನ್ನು ನೋಡಿಕೊಳ್ಳಬೇಕು, ಬದುಕಿರುವವರೆಗೂ, ಜೀವನ ಪರ್ಯಂತ 
ಮಾತ್ರೆಗಳನ್ನು ತಿನ್ನಿಸಲೇಬೇಕು. ಏನು ಮರೆತರೂ ಕೊನೆಗೆ ಊಟ ತಿಂಡಿ ಮರೆತರೂ ಮಾತ್ರೆ 
ಮಾತ್ರ ನಿರಂತರವಾಗಿ ನಿಯಮ ಮೀರದೆ ಕೊಡ್ತಾನೆ ಇರಬೇಕು. 


ಅಕ್ಷರಶಃ ಅವಳು ಬೆಳೆಯುವುದು ಹಾಗೂ ಬದುಕುವುದು ಮಾತ್ರೆಯಿಂದಲೇ. ನೀವು 


ಸ್ವಲ್ಪ ವೃತ್ಯಾಸ ಮಾಡಿದರೂ: ಮಗುವಿನ: ಜೀವಕ್ಕೇ ಅಪಾಯ. 


ಇದಕ್ಕೆ ನೀವು ತಯಾರಾಗಿದ್ದೀರಾ ? 


ಡಾಕ್ಟ್ರೇ ಇವಳು ಹುಶಾರಾಗ್ತಾಳೆ ಅಂದ್ರೆ ನಾನು ಏನು ಬೇಕಾದರೂ ಮಾಡೋಕೆ 
ತಯಾರು. ಹೆಣ್ಣು ಮಗು ಬೇರೆ, ನಾನು ಯಾವ ತ್ಯಾಗಕ್ಕೂ ಸಿದ್ದ. ಇವಳನ್ನು ಎಲ್ಲರಂತೆ 
'ಬೆಳೆಸೋ ಛಲ ತಗೋತೀನಿ. ಅದರೆ ನಾವೇನೂ ಶ್ರೀಮಂತರಲ್ಲ. ನಮ್ಮೆಜಮಾನ್ರು ಒಂದು 
ಚಿಕ್ಕ ಫ್ಯಾಕ್ಟಿನಲ್ಲಿ ಕೆಲಸಮಾಡ್ತಾರೆ. ತುಂಬಾ ದುಡ್ಡು ಖರ್ಚಾಗುತ್ತಾ? 


ಇಲ್ಲ ಲಲಿತ. ನೂರು ಮಾತ್ರೆಗೆ ಸುಮಾರು ನಲವತ್ತು ರೂಪಾಯಿ ಆಗಬಹುದು. 
ಪ್ರಾರಂಭದಲ್ಲಿ ಅರ್ಧಮಾತ್ರೆ ಹಾಕಿ, ನಂತರ ದೇಹದ ಅಗತ್ಯಕ್ಕೆ ತಕ್ಕಂತೆ ಹಚ್ಚು 
`ಮಾಡ್ತಾಹೋಗೋಣ. ಪ್ರತಿ ತಿಂಗಳೂ ಕರಕೊಂಡು ಬನ್ನಿ. ಒಂದು ಮಾತು. ಈ ಮಗು 
ದೊಡ್ಡವಳಾದನಂತರ ಹಾಗೂ ಮಕ್ಕಳಾಗುವ ಸಂಧರ್ಭದಲ್ಲಿ, ವೈದ್ಯರ ಸಲಹೆ : 
ತೆಗೆದುಕೊಳ್ಳಲೇಬೇಕು. 

ಹಾಗೇ ಆಗಲಿ, ನಾವೂ ಇಲ್ಲೇ ಬೆಂಗಳೂರು ಹತ್ತಿರದ ಊರಲ್ಲೇ ಇರೋದು. 
ನಮ್ಮೆಜಮಾನ್ರಿಗೆ ಇನ್ನೆಲ್ಲೂ "ವರ್ಗ' ಇಲ್ಲ ಹಾಗಾಗಿ ನಾವೆಲ್ಲೂ ಹೋಗಬೇಕಾದ ಸಂದರ್ಭ 
ಇಲ್ಲ. ಖಂಡಿತ ತಿಂಗಳಿಗೆ ಒಂದು ಸಾರಿ ಬಂದೇ ಬರ್ತೀನಿ'! ಅಂತಾ ಹೇಳಿ ಅಶ್ವಿನಿ ಜೊತೆ 
ಹೊಸ ಉತ್ಸಾಹದಲ್ಲಿ ಹೊರಟಳು ಲಲಿತ. 


ಹೀಗೆ ಪ್ರಾರಂಭವಾಯಿತು ನನ್ನ ಅಶ್ವಿನಿಯ ಅರಿವಿನಾ ಸಂಬಂಧ. 

ಮುಂದಿನ ತಿಂಗಳು ಬಂದಾಗ: ಕಂಡರೂ ಕಾಣದ ಹಾಗೆ ಸ್ವಲ್ಪ ಬದಲಾವಣೆ 
ಬಂದಿತ್ತು. ನಗೋಕೆ ಪ್ರಯತ್ನಿಸುತ್ತಾ ಇದಾಳೆ, ಕಣ್ಣು ನೆಟ್ಟ ದೃಷ್ಟಿ ಇಟ್ಟು ನೋಡೊ 
ಪ್ರಯತ್ನದಲ್ಲಿದ್ದಾಳೆ. 

ಬೆಳವಣಿಗೆಯ ಗುರುತಾಗಿ ಎಷ್ಟು ಬೆಳೆದಿದಾಳೆ ನೋಡೋನ ಅಂತ ಅವಳನ್ನ 
ಗೋಡೆಗೆ ಆನಿಸಿ, ಎಷ್ಟು ಉದ್ದ ಅಂತ ಗುರುತುಮಾಡಿದೆ. ಹೀಗೆ ಶುರುವಾಯ್ತು ಗೋಡೆ 
ಮೇಲಿನ ಗೆರೆಗಳು. 


ಸ 


(63) 


ರ್ಜ 


ನಂತರದ ತಿಂಗಳುಗಳಲ್ಲಿ ಕತ್ತು ಹಿಡಿತಕ್ಕೆ ಬಂತು. ಕೂತು ಕೊಂಡಳು, ತೆವಳಿದಳು. 
ನಿಲ್ಲೋಕೂ ಪ್ರಾರಂಭ ಮಾಡಿದಳು. ಗೋಡೆಯ ಮೇಲಿನ ಗೆರೆಗಳು ಮೇಲೆ ಮೇಲಕ್ಕೆ 
ಹೋದವು. 


ಡಾಕ್ಟ್ರೇ ಇವಳಿಗೆ ಇನ್ನು ಹಲ್ಲೇ ಬಂದಿಲ್ಲವಲ್ಲ ಅಂತ ಒಂದು ದಿನ ಲಲಿತ ಹೇಳಿದಳು, 


ಹೌದಲ್ಲಾ ಇಷ್ಟು ಹೊತ್ತಿಗೆ ಯಾವಾಗಲೋ. ಹಲ್ಲು ಬರಬೇಕಾಗಿತ್ತು ಇನ್ನು ಯಾಕೆ ಬಂದಿಲ್ಲ? 


ತಗೋ ಈ ಮಾತ್ರೇನ ದಿನಕ್ಕೇ ಎರಡು ಹೊತ್ತು ಚೀಪಿಸು. ಅಂತ ಕ್ಯಾಲ್ಸಿಯಂ 
ಮಾತ್ರೆ ಬರಕೊಟ್ಟೆ ಮೂರು ತಿಂಗಳಿನ ನಂತರ ಹಲ್ಲು ಮೊಳೆತಿದ್ದವು. ಆಮೇಲೆ ನಿದಾನಕ್ಕೆ 
ಎಲ್ಲಾ ಹಲ್ಲುಗಳೂ ಬಂದು. ಅವು ಬಿದ್ದು ಗಟ್ಟಿ ಹಲ್ಲುಗಳೂ ಬಂದುವು. ಆದರೆ ಸ್ವಲ್ಪ ಓರೆ 
ಕೋರೆ ಇದಾವೆ ಅಷ್ಟೆ. ಮೂರು ವರ್ಷ ಆಯ್ತು ಇನ್ನು ನಡೆಯೋಕೆ ಬರ್ತಿರಲಿಲ್ಲ. ಮಕ್ಕಳ 
ವೈದ್ಯರ ಸಲಹೆ ಪಡೆದು ಕೆಲವು ಔಷಧಿಗಳನ್ನು ಮೊದಲಿನ ಮಾತ್ರೆ ಜೊತೆಗೆ ಕೆಟ್ಟೆ. 


ಒಂದು ದಿನ ರೋಗಿಯೊಬ್ಬನನ್ನು ಪರೀಕ್ಷಿಸ್ತಾ ಇದ್ದೆ ಯಾರೋ ಚಿಕ್ಕ ಹುಡುಗಿ 
ಬಂದಹಾಗಾಯ್ತು. ಕತ್ತು ಎತ್ತಿ ನೋಡ್ತೀನಿ. “ಅಶ್ವಿನಿ' ನಡಕೊಂಡು ಬರ್ತಾ ಇದ್ದಾಳೆ. ಸಂತೋಷ 
ಆಯ್ತು. ನಡಿಗೇನೂ ಬಂತು. 


ಮಾತು ಮಾತ್ರ ಇನ್ನೂ ಬರಲಿಲ್ಲ. ಎಲ್ಲಾನೂ ಅರ್ಥ ಮಾಡ್ಕೊಳ್ತಾಳೆ. ಆದರೆ 
ಆಡಕ್ಕೆ ಬರೊಲ್ಲ ಏನಾದ್ರೂ ಬೇಕಾದ್ರೆ ಸನ್ನೆ ಮಾಡ್ತಾ ಇದ್ದಳು. 


ಏನು ಹೇಳಬೇಕಾದ್ರೂ ಬಾಯ ಮಾತಲ್ಲೇ ಹೇಳಿ, ಸನ್ನೆ ಮಾಡಬೇಡಿ, ಹಾಗೂ 
ಅಶ್ತಿನಿಗೊ ಸನ್ನೆ ಮಾಡೋಕೆ ಬಿಡಬೇಡಿ ಅಂತ ಮನೆಯವರಿಗೆ ಸೂಚನೆ ಕೊಟ್ಟೆ. ಗೋಡೆಯ 
ಮೇಲಿನ ಗೆರೆಗಳು ಮೇಲೇರ್ತಾ ಇದ್ದುವು. 


ಐದು ವರ್ಷದ ಸುಮಾರಿಗೆ ತೊದಲು ಮಾತಿನಲಿ ಸ್ವಲ್ಪ ಲ್ಪ ಸ್ಪಲ್ಪ ಮಾತಾಡ್ತಾ ಇದ್ದಳು. 


ಇ ಲ್ಪ 
ಅಷ್ಟು ಹೊತ್ತಿಗೆ ಅವಳ ತಂಗಿ ವಿನಯ ಹುಟ್ಟಿದ್ದಳು. ಅವಳು ಎಲ್ಲಾ ರೀತಿಯಲ್ಲಿ 
ನಾರ್ಮಲ್‌. ಅಶ್ವಿನಿಗೆ ಮಾತು ಬಂದರೂ ಗಂಟಲಿನಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡವರು 
ಮಾತಾಡಾರಲ್ಲಾ ಆ ರೀತಿ ಇತ್ತು ಅವಳ ಧನಿ. 


ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಸ್ವಲ್ಪ ಹಿಂದೆ; ಗ್ರಹಿಸಲು 
ಅರ್ಥಮಾಡಿಕೊಳ್ಳಲು ಕಷ್ಟಪಡ್ತಾ ಇದ್ದಳು. 


sD 


ಆದರೆ ಯಾವ ತರಗತಿಯಲ್ಲೂ ಪೇಲಾಗಲಿಲ್ಲ ಇತರರಿಗೆ ಹೋಲಿಸಿದರೆ ಸ್ವಲ್ಪ 
ಎತ್ತರವಾಗೇ ಬೆಳೆದಳು. ಏಳನೇ ತರಗತಿಯಲ್ಲಿ ಪಾಸಾಗಿ ಎಂಟಕ್ಕೆ ಬಂದಳು. ಅಷ್ಟು ಹೊತ್ತಿಗೆ 
ಅವಳಿಗೆ ಹದಿನಾಲ್ಕು ವರ್ಷವಾಗ್ತಾ ಬಂದಿತ್ತು ಅವಳ ಜೊತೆಯವರೆಲ್ಲಾ ಆಗಲೆ ವಯಸ್ಸಿಗೆ 
ಬಂದಿದ್ದರು. ಲಲಿತ ಸಹ ನನ್ನ ಮುಂದೆ ಹೇಳಿದ್ದಳು. ಇತ್ತೀಚೆಗೆ ಅಶ್ವಿನಿ ನನ್ನ ಬಳಿ ವರ್ಷಕ್ಕೊಮ್ಮೆ 
ಬರ್ತಾಳೆ. ಮಾತ್ರೆಯ ಪ್ರಮಾಣ ಹೆಚ್ಚಿಸುವುದು ಅನಿರ್ವಾಯವಾಯಿತು. 


ಇದಾದ ಮೂರು ತಿಂಗಳಿಗೆ ಅಶ್ವಿನಿ ಎಲ್ಲರ ಹಾಗೆ ದೊಡ್ಡವಳಾದಳು. ಸುಮಾರು 
ಐದು ಅಡಿ ಎತ್ತರ, ಬಿಳಿ ಬಣ್ಣ ಕೋಲು ಮುಖ ಸ್ವಲ್ಪ ವಕ್ರ ದಂತದ ಚಿಕ್ಕ ಹೆಂಗಸಾದಳು 
. ಅಶ್ವಿನಿ. 


ಮೊನ್ನೆ ಎಸ್‌.ಎಸ್‌.ಎಲ್‌ ಸಿ. ಫಲಿತಾಂಶ ಬಂದಾಗ ತಿಳಿಸಿ ಹೋಗಲು ಬಂದಿದ್ದಳು. 
ಆದರೆ ಫೇಲಾಗಿದ್ದಳು ಮುಂದೆ ಓದಲ್ಲ ಅಂತ ಹಬಾನೂ ಮಾಡಿದಳು. ಆದರೆ ತಿಳುವಳಿಕೆ 
ಹೇಳಿ ಓದು ಮುಗಿಸಲೇಬೇಕು ಅಂತ ಕಳಿಸಿಕೊಟ್ಟೆ. | 

ವೈದ್ಯ ವಿಜ್ಞಾನ ಪವಾಡ ಮಾಡಲಾರದು ನಿಜ ಆದರೆ ಸಮಾಜಕ್ಕೆ ಹೊರೆಯಾಗಿ, 
- ಭೂಮಿಗೆ ಭಾರವಾಗಿ ಬದುಕಿದ್ದಷ್ಟು ದಿನವೂ ತಂದೆ ತಾಯಿಗೆ ನಿರಂತರ ನೋವಾಗಿ, ಮಾಂಸದ 
ಮುದ್ದೆಯಂತೆ ಬಿದ್ದಿರ ಬೇಕಾಗಿದ್ದ ಒಂದು ಮಾನವ ಜೀವ ಇತರ ಮಕ್ಕಳಂತೆಯೇ ಬೆಳೆದು 
ಓದಿ ಜ್ಞಾನಾರ್ಜನೆ ಮಾಡಿ ಪ್ರಯೋಜನಳಾಗಿದ್ದು ವೈದ್ಯ ವಿಜ್ಞಾನದ ಮೇಲ್ಮೆಯಿಂದ. 


ದವ ಇಗ 


ಅಶ್ಲಿನಿ ಜ್ಞಾಪಕ ಬಂದಾಗಲೆಲ್ಲಾ ಹೃದಯ ಸಾರ್ಥಕ ಭಾವದಿಂದ ತುಂಬಿ ಬರುತ್ತದೆ. 
| ಕ 


“ಲಂಕೇಶರು ಕತೆಗಾರರಾಗಿ, ಕವಿಯಾಗಿ ತಮ್ಮ ಸಾಹಿತ್ಯ ಕೃಷಿಯನ್ನು 
ಆರಂಭಿಸಿದವರು. ಮೂಲತಃ ಬಂಡಾಯ ಪ್ರವೃತ್ತಿಯ ಈ ಲೇಖಕನಿಗೆ ಸಮಾಜದ 
ಅವನತಿಯನ್ನು ಕುರಿತು ಉಗ್ರ ಕೋಪವಿದ್ದು, ಅದೆಲ್ಲವನ್ನು ಶಕ್ತಿಯುತವಾಗಿ 
ಅಭಿವ್ಯಕ್ತಗೊಳಿಸಲು ಕತೆ ಮತ್ತು ಕವಿತೆಗಳ ಮಾಧ್ಯಮ ಸಾಕಾಗಲಿಲ್ಲ; ನಾಟಕದ 


ಮಾಧ್ಯಮವು ಅವರಿಗೆ ಹೇಳಿ ಮಾಡಿಸಿದಂತಿತ್ತು” 


ಡಾ! ಕೆ. ಮರುಳಸಿದ್ದಪ್ಪ 


69) 


ನಾ 


ಕಾವ 


ಬ 


ಮೂಕ ಪ್ರೇಕ್ಷಕ 


ಆಂದು ಚೌಕಟ್ಟಿಲ್ಲದ ಮೇಣದಂತಹ 

ಎಳಸು ದೇಹ, ಚಿಗುರೊಡೆಯದ ಆಸೆ, 

ತೊನೆಯದ ಕೆರಳಿದ ಮಾದಕತೆಯಿಲ್ಲದ 

ಮೊಗ್ಗು ಮೊಗ್ಗಾದ ದೇಹಸಿರಿ 

ಆಗ ಭಕ್ತಿಯೊಡನೆ ನಮೋ-ನಮಃ....... Wd 
ಇಂದು ಸಿರಿಯೊಡೆದ ತನುಮನಗಳು 
ಪಮಾಣ ಬದ್ದ ಬಳಕುವ ಬಾಗುವ 
ಕಂಪಿಸುತ ಸೆಳೆಯು, ಅರಳುವ 
ಮೋಹಕತೆಯ ಅರಳಿರುವ ದೇಹಶ್ರೀ 
ಈಗ ಪ್ರೇಮದೊಡನೆ ವಂದನೆ-ಅಭಿನಂದನೇ॥ 


ಈಗ ಮನದೊಳಗೆ ಅಂದು ಇಂದಿನ 

ತಾರ್ಕಿಕ ವಿಮರ್ಶಾತ್ಮಕ ಸೆಳೆತಗಳು! 

ಪ್ರಬುದ್ಧ ವೈಚಾರಿಕ ಹಿನ್ನಲೆಯ ಚೌಕಟ್ಟುಗಳು, 
ಗುರುವಿನ ಹೃದಯದಲ್ಲಿ ಏನೇನೋ ಹಾರಾಟಗಳು! 
ಏರಿಳಿತಗಳ ಕಾರಣೀ ಭೂತಳಾಗಿ ಕುಳಿತ. 
ಶಿಷ್ಯೋತ್ತಮೇ- ಗುರುವಿನ ಮುಂದೇ 
ಏಕಾಗ್ರಚಿತ್ರಳಾಗಿ.. ಏನೂ ತಿಳಿಯದಂತೆ..!! 


ಬಣ್ಣ ಬಣ್ಣದ ಮಾತುಗಳು ಇಲ್ಲಿಲ್ಲ. 
ನಿಶ್ಯಬ್ಧವಾಗಿ ಬೌದ್ಧಿಕವಾಗಿ ತಾರ್ಕಿಕವಾದ 
ಪ್ರತ್ಯಕ್ಷ ಪರೋಕ್ಷಗಳ ಈ ಆಟ 

ಸಂವೇದನೆಗಳ ಗೊಂದಲಗಳ ಗೊಂಚಲಾಟ 
ಗುರುವಿನ ದೇಹದಲ್ಲಿ ಮಿಂಚಿನ ಕರೆಂಟಾಟ. 
ಛೇ..ಇದೇನಿದು ಇವಳೇಕೆ, ನನ್ನ 
ಹೃದಯದಾಳದಲಿ ..ಇಳಿದಳು..? 

ಗುರುವಿನ ಊಹೆಗೂ ಸಿಲಕದ, ಇಳಿಜಾರಿನಾಟ.. 
ನಾನು ಮಾತ್ರ ಇವರಿಬ್ಬರಾಟಕೆ...! 


ಇ ಮಂಜುಳಾಶಾಸ್ತಿ 


ಶಿ 


"1 am moved by fancies that are curled 
Around there images and cling: 


" The notion of some infinitely 
gentle infinitely suffering thing” 


“೬.೬.೫101 


ಆತ ಮನೆ ವಿಳಾಸ ಹುಡುಕಿ 
ಕೊಂಡು ಬಂದ ನನಗೆ ಯಾರ ಹತ್ತಿರವೂ 
ಮಾತಾಡುವ ಉತ್ಸಾಹವಿರಲಿಲ್ಲ. “ನೋಡಿ, 
ನನಗೆ ಎಂಬತ್ತೈದು ವರ್ಷ ವಯಸ್ಸಾಗಿದೆ. 
ಜೀವನದಲ್ಲಿ ನಾನಾ ಕಷ್ಟಗಳನ್ನು 


ಇದು ಪಾಕಿಸಾನದ ಪ್ರಸಿದ | ಅನುಭವಿಸಿದ್ದೀನಿ. ಸುಮಾರು ನಲವತ್ತು 
ವರ್ಷಗಳಿಂದ ' ನನ್ನ ಮಗಳು ಗಂಡನ 


ವಂಚನೆಯಿಂದ ನನ್ನೊಡನೆಯೇ ಇದ್ದಾಳೆ. 
1995ರಲ್ಲಿ ಲಾಹೋರ್‌ನಿಂದ ತಂದಿದ್ದು ಅವಳೇನು ನನಗೆ ಹೊರೆಯಾಗಿಲ್ಲ ಅನ್ನಿ. 


ಮಾಡಲ್‌ ರಾಣಿ ಅಲಿಯಾ ಜೆ ದಿಯ ಚಿತ್ರ 


ಸ್‌. ಆಂದ್ರ: ಹಾಗ ಲ ಫಾಸು  ಇನಿಮ್ಮನ್ನು 
ಹುಡುಕಿಕೊಂಡು ಬಂದಿದ್ದು; ಶೂದ್ರದ ಬಗ್ಗೆ 
ವಿಚಾರಿಸಲು. ಮೊನ್ನೆ ಆ ಕಾರ್ಯಕ್ರಮದಲ್ಲಿ 


೦ಕೇತಗಳ 
ಹ ಧರ್ಮಸಳದ ಹೆಗಡೆ ಅವರು ನಿಮ್ಮ ಬಗೆ 
ಸುತ iy ಕ 
ಮೊ 
ಅಲೆಯುವ ನಾಲ್ಕು ಒಳ್ಳೆಯ ಮಾತನ್ನಾಡಿದರು 
ಭಾಷೆ ಅಲ್ಲವೇ? ಇರಲಿ, ನೀವು ಈ ಶೂದ್ರ ಅನ್ನೋ 
| ಹೆಸರನ್ನು ಯಾಕಿಟ್ಟಿರಿ? ನಾಲೈದು ವರ್ಷ 
ಗಳಿಂದ ನಿಮ್ಮನು ಭೇಟಿಯಾಗಿ 
ಶೂದ್ರಶ್ರೀನಿವಾಸ್‌ pi 


(ಈಸು) 67 


| ಅಲೆಮಾರಿಯ ಮಾತು 


ಕೇಳಬೇಕೆಂದುಕೊಂಡಿದ್ದೆ. ಆದರೆ. ಸಮಯಸಿಗಲಿಲ್ಲ. ನೋಡಿ ನಾನು ಮೂಲಭೂತವಾಗಿ 
ಬ್ರಾಹ್ಮಣ. ಈ ಜಾತಿಗಳ ಬಗ್ಗೆ ನಂಬಿಕೆ ಇಲ್ಲ. ಇರಲಿ ಬಿಡಿ ಈಗಿನ ಕಾಲದಲ್ಲಿ ಯಾರಿಗೂ 
ಏನನ್ನು ಹೇಳಲು ಆಗುವುದಿಲ್ಲ. ಕ್ಷಮಿಸಿ, ಒಂದೇ ಸಮನೆ ನಾನೇ ಮಾತಾಡ್ತಿದ್ದೀನಿ'' ಎಂದರು. 
ಅವರು ತಾತ್ಕಾಲಿಕವಾಗಿ ಮಾತು ನಿಲ್ಲಿಸಿದಾಗ ನನಗೆ ಆರಾಮವಾಗಿ ಉಸಿರಾಡಬೇಕೆನ್ನಿಸಿತು. 
ಅಷ್ಟರಲ್ಲಿ ನನ್ನ ಮಗಳು ಸ್ನೇಹ ಕಾಫೀ ತಂದುಕೊಟ್ಟಳು. ಕುಡಿಯುತ್ತಾ “ಏನು ಸರ್‌, 
ಬಂದಿದ್ದು" 7? ಎಂದೆ. “ನೋಡಿ, ನನಗೇನು ಕೆಲಸವಿಲ್ಲ. ಪ್ರತಿ ಭಾನುವಾರ ನಿಮ ಎಂಥವರ 
ಮನೆಗೆ ಹೋಗೋದು, ಒಂದಷ್ಟು ಚರ್ಚೆ ಮಾಡೋದು, ಎಷ್ಟೋ ವರ್ಷಗಳಿಂದ ನನ್ನ 
ಬದುಕಿನ ದಿನಚರಿಯಾಗಿದೆ. ನಿಮಗನ್ನಿಸಬಹುದು ಈ ಗಾಟಿ ಮುದುಕ ತುಂಬ ಪಾಕಡಾ 
ಇದ್ದಾನೆಂದು. ಸ್ವಾಮಿ ಈ ರೀತಿ ನಾನು ಬದುಕದೇ ಇದ್ದಿದ್ದರೆ ಎಂದೋ ಜೀವನದ ಬಗ್ಗೆ 
ಪ್ರೀತಿ ಕಳೆದುಕೊಂಡು ಈ ಲೋಕದಿಂದ ನಾಪತ್ತೆಯಾಗ್ತಿದ್ದೆ. ನಾನು ಈ ವಯಸ್ಸಿನಲ್ಲಿಯೂ 
ಕ್ರಿಯಾಶೀಲನಾಗಿರೋದು ನನ್ನ ಲವಲವಿಕೆಯ ಮನಸ್ಸಿನಿಂದ.” ಎಂದು ಮಾತು ನಿಲ್ಲಿಸಿದರು. 


ಅವರ ಮುಂದೆ ಉತ್ಸಾಹಹೀನನಾಗಿ ಕುಳಿತಿದ್ದೆ. ಭಾನುವಾರದ ಮೂರು ನಾಲ್ಕು 
ದಿನಪತ್ರಿಕೆಗಳು ನನ್ನನ್ನು ಒಳಗೆ ಬಾ ಎಂದು ಕರೆಯುತ್ತಿದ್ದುವು. ಆದರೆ ಅಪರೂಪದ ಮುದುಕ. 
ಇಂಥ ಮುದುಕರು ಎಲ್ಲೆಂದರಲ್ಲಿ ಸಿಕ್ತಾರೆ. ಏನೇನೋ ಜೀವನ ಪ್ರೀತಿ ತೋರಿಸ್ತಾರೆ. ಬಹಳಷ್ಟು 
ಬಾರಿ ತಲೆ ತಿನ್ತಾರೆ. ಇನ್ನು ಕೆಲವರು ಮುಂಗಾರು ಮಳೆಯಂತೆ ಪಟಪಟನೆ ಮಾತಾಡಿ 
ಷಾದದಿಂದ ಮನೆಗೆ ಕಾಲೆಳೆದುಕೊಂಡು ಹೋಗ್ತಾರೆ. ಆಗ ಅವರು ಮರೆಯಾಗಿ ಹೋಗುವ 
ತನಕ ನೋಡಾನಿಲ್ದೇನೆ. 


ಈತನೂ ಎಲ್ಲರಂತೆಯೇ ಇರಬಹುದು. “ತಪ್ಪ ತಿಳೀಬೇಡಿ, ನಾನು ಎಲ್ಲಗೋ 
ಹೋಗಬೇಕಾಗಿದೆ. ಮತ್ತೊಮ್ಮೆ ಫೋನ್‌ ಮಾಡಿ ಬನ್ನಿ” ಹ ಶೂದ್ರ ವಿಶೇಷಾಂಕ ಕೊಟ್ಟೆ. 
ತೆಗೆದುಕೊಂಡು ಲೇಖನಗಳನ್ನು ಮತ್ತು ಪುಟಗಳನ್ನು ನೋಡಿ ಬೆನ್ನಿನ ಪುಟಕೆ ಕಣ್ಣಾಡಿಸಿ 
ಬೆಲೆಯನ್ನು ನೋಡಿ ಹಿಂದಿರುಗಿಸಲು ಬಂದರು. “ಬೇಡ ನಿಮಗೇ ಕೊಟ್ಟಿರುವುದು 
ಎಂದೆ. ನಿಮ್ಮ ಸಹಿ ಹಾಕಿ” ಎಂದರು. ಹಾಕಿ ಕೊಟ್ಟೆ. ಕಷ್ಟಪಟ್ಟು ಮೇಲಕ್ಕೆದ್ದರು. ನಾನೇ 
ಮುಂದೆ ನಡೆದೆ. ನನ್ನ ಹಿಂಬಾಲಿಸಿದರು. ಗೇಟ್‌ ತೆರೆದೆ. ಹೊರೆ ಹೋಗಿ ನಿಂತರು. ಮತ್ತೆ 
ಮಾತು ಷುರು ಮಾಡಿದರು. ಧೀರ್ಥವಾಕ್ಕಗಳ ಮಾತುಗಳು. ಒಳಗೆ ನುಗ್ಗಿ ಆ ಮಾತುಗಳನ್ನು 
ಮುರಿದು ನಿಲ್ಲಿಸುವುದು ತುಂಬ ಕಷ್ಟ. ಕೆಲವರು ಮುಂದೆ ಇರುವವರು ಮಾತಿನ ಕೋಟೆ 
ಬೇಧಿಸದಂತೆ ವಾಕ್ಯಗಳನ್ನು ಸೃಷ್ಟಿಸುತ್ತಿರುತ್ತಾರೆ. ಅದರಲ್ಲೂ ದೂರವಾಣಿಯಲ್ಲಿ ದೀರ್ಫ 
ಸಂಭಾಷಣೆಯನ್ನು ಕಂಡರೆ ಭಯವಾಗುತ್ತದೆ. ಲಂಕೇಶ್‌ರವರು ಯಾವಾಗಲೂ ಹೇಳುತ್ತಿದ್ದರು, 

(58) 


ದೂರವಾಣಿ ಇರುವುದು ಸಂಪರ್ಕಕ್ಕೆ ಮಾತಿನ ಸಂಭೋಗಕ್ಕಲ್ಲ, ಎಂದು. ಕೇವಲ ದೂರವಾಣಿ 
ಯಾಕೆ: ದಿನನಿತ್ಯದ ಮಾತಿನಲ್ಲೂ ಹೆಚ್ಚು ಮಾತಾಡುವವರನ್ನು ಕಂಡರೆ ಅವರು 
ಸಿಡಿಮಿಡಿಗೊಳ್ಳುತ್ತಿದ್ದರು. ಈ ಕಾರಣಕ್ಕಾಗಿಯೇ ನನಗೆ ಲಂಕೇಶ್‌ರವರು ಅವರ ಮೂವತ್ತು 
ವರ್ಷಗಳ ಸಂಪರ್ಕದಲ್ಲಿ ಎಷ್ಟೊಂದು ಮೌನವನ್ನು ಕಲಿಸಿಕೊಟ್ಟರು. ನಾವಿಬ್ಬರೂ ತಾಸುಗಟ್ಟಲೆ 
ಮಾತಿಲ್ಲದೆ ಕೂತಿದ್ದಿದೆ. ಕೊನೆಗೂ ಆ ಮುದುಕ ಮತ್ತೊಮ್ಮೆ ಬರುವೆನೆಂದು ಹೊರಟ. ಆತ 
ಹೋಗುವುದನ್ನೇ ಕಾಯುತ್ತ ದೂರದಲ್ಲಿ ಮೂರು ಮಂದಿ ನಿಂತಿದ್ದರು. ಅವರನ್ನು ನೋಡಿದರೆ 
ದರೋಡೆಕೋರರ ರೀತಿಯಲ್ಲಿ ಕಾಣುತ್ತಿದ್ದರು. ನಾನು ಒಳಗೆ ಬಂದೆ. ಅವರು ಗೇಟು ತೆರೆದು 
. ಓಳಗೆ ಬಂದರು. ಸಿಟ್ಟಿನಿಂದ ಅವರಲ್ಲಿಗೆ ಹೋದೆ. ಕೈಯಲ್ಲಿದ್ದ ನೋಟ್‌ ಬುಕ್‌ ಕೊಟ್ಟರು. 
ಮೂರು ಮಂದಿಯಲ್ಲಿ ಒಬ್ಬ ತುಂಬ ಕುಡಿದಿದ್ದ. “ಏನಾಗಬೇಕಾಗಿತ್ತು?'' ಎಂದೆ. 
“ಶನಿಮಹಾತ್ಮನ ಪೂಜೆ ಮಾಡ್ತೀವಿ. ಅನ್ನಸಂತರ್ಪಣೆ ಮಾಡಬೇಕು. ಏನಾದರೂ ಕೊಡಿ 
ಸಾರ್‌” ಎಂದ. ನೋಟ್‌ ಬುಕ್‌ ನೋಡಿದೆ. ಸುಮಾರು ನೂರು ಹೆಸರುಗಳಿಗಿಂತ 
ಜಾಸ್ತಿಇದ್ದುವು. ಎಲ್ಲರೂ ನೂರು, ಇನ್ನೂರು ಮತ್ತು ಐನೂರು ಈ ರೀತಿಯಲ್ಲಿ ಕೊಟ್ಟವರೆ. 
ಒಂದು ಕ್ಷಣ ನಗು ಬಂತು. ನಾನು ಇಂಥದಕ್ಕೆಲ್ಲ ಕೊಡುವುದಿಲ್ಲ. ಯಾರಾದರೂ ಬಡ 
ಹುಡುಗನ ವಿದ್ಯಾಭ್ಯಾಸಕ್ಕೆ ಬೇಕಾದರೆ ಕೊಡ್ತೀನಿ ಎಂದೆ. “ಇಲ್ಲ ಹಾಗನ್ನಬಾರದು. 
ಶನಿಮಹಾತ್ಮನ ವಿಷಯ” ಎಂದರು. ಇವರು ಬಿಡುವುದಿಲ್ಲ ಎಂದು ತಿಳಿದು “ಅಲ್ಲಯ್ಯ 
ನೀವು ಈ ರೀತಿ ಕುಡಿದು ಬಂದರೆ ಯಾರಯ್ಯ ದುಡ್ಡುಕೊಡ್ತಾರೆ.'' ಎಂದೆ. “ನೋಡಿಸ್ವಾಮಿ 
ಎಷ್ಟು ಹೇಳಿದರೂ ಕೇಳಲಿಲ್ಲ” ಎಂದು ಕುಡಿದವನನ್ನು ಬೈಯ ತೊಡಗಿದರು. ಕೊನೆಗೆ 
ಇಪ್ಪತ್ತು ರೂಪಾಯಿ ಬರೆದುಕೊಟ್ಟೆ. ಗೊಣಗಾಡುತ್ತ ಹೊರಟರು. ಮನುಷ್ಯರಿಗೆ ಎಷ್ಟೊಂದು 
ಮುಖಗಳಿರುತ್ತವೆ ಎಂದು ಯೋಚಿಸುತ್ತ ಓದಲು ಟೈಮ್ಸ್‌ ಆಫ್‌ ಇಂಡಿಯಾ ಪತ್ರಿಕೆ ಕೈಗೆ 
ತೆಗೆದುಕೊಂಡೆ. ಆರ್‌.ಕೆ. ಲಕ್ಷ್ಮಣ್‌ರವರ ವ್ಯಂಗ್ಯ ಚಿತ್ರದಲ್ಲಿ ರಾಮ್‌ ಜೇಠ್‌ ಮಲಾನಿ 
ಕೆಳಗೆ ಬಿದ್ದಿದ್ದ. ಒಂದು ಕಡೆ ವಾಜಪೇಯಿ ಜೇಠ್‌ ಮಲಾನಿಯನ್ನು ದಬ್ಬಿ ನೋಡುತ್ತಿದ್ದರೆ 
ಮತ್ತೊಂದು ಕಡೆಯಿಂದ ಬಾಳಶಾಕ್ರೆಯ ಗ್ಯಾಂಗ್‌ ಹಾಗೂ ಸುಪ್ರೀಂ ಕೋರ್ಟ್‌ ನ್ಯಾಯಾಧೀಶರು. 


ಜೇಠ್‌ ಮಲಾನಿ ಮತ್ತು ಸುಬ್ರಹ್ಮಣ್ಯಸ್ವಾಮಿಯಂಥವರು ಯಾವಾಗಲೂ ಎಲ್ಲರ 
ಮೌನವನ್ನು ಮುರಿಯುವಂಥವರು. ಸಾರ್ವಜನಿಕವಾಗಿ.ಏನಾದರೂ ಮಾತಾಡದಿದ್ದರೆ ಅವರಿಗೆ 
ಜೀವವೇ ಇರುವುದಿಲ್ಲ. ಇಂಥವರನ್ನು ಆಕ್ಷಣಕೆ ನಾವು ಎಷ್ಟೇ ತಿರಸ್ಕಾರದಿಂದ ನೋಡಿದರೂ 
ಪ್ರಜಾಪ್ರಭುತ್ವಕ್ಕೆ ಇಂಥ ಅಸ್ತ್ರಗಳು ಬೇಕಾಗುತ್ತದೆ. ಸುಪ್ರೀಂ ಕೋರ್ಟ್‌ನ ನ್ಯಾಯಾಧೀಶರ 


ಗ್ಗೆ ಮತ್ತು ಅಟಾರ್ನಿಜನರಲ್‌ರವರ ಬಗ್ಗೆ ಎತ್ತಿರುವ ಪ್ರಶ್ನೆಗಳನ್ನು ಕುರಿತು ಯೋಚಿಸಿ 


(ತೊತ್ತು (69) 


ಹ 


ಅಲೆಮಾರಿಯ ಮಾತು 


ಒಂದು ರೀತಿಯಲ್ಲಿ ವಿಸ್ಮಿತನಾದೆ. ಮನುಷ್ಯ ಬಯಸುವ ಸ್ವಾತಂತ್ರ್ಯ; 


ಹುಟ್ಟಿಕೊಂಡ ಭಾಷೆಯನ್ನು ಕುರಿತು ಯೋಚಿಸುತ್ತಿದ್ದೆ. ಕೆಲವು ದಿನಗಳ ಹಿಂದೆ ಬೆಂಗಳೂರಿನ 
ಗಾಂಧಿನಗರದಲ್ಲಿ ರಿಜಿಸ್ಟ್ರಾರ್‌ ಆಫೀಸ್‌ ನಲ್ಲಿ ಒಂದು ಸೊಸೈಟಿಯನ್ನು ರಿಜಿಸ್ಟರ್‌ ಮಾಡಿಸುವ 


ಅದರ ಸುತ್ತಲೂ 


ಕೆಲಸವಿತ್ತು. ಆಗ.ಅಲ್ಲಿಗೆ ಹೋಗಿದ್ದಾಗ ನೂರಾರು ಮಂದಿ ಮೂಕರು ಬಂದಿದ್ದರು. ಅವರಲ್ಲಿ 
ಮಹಿಳೆಯರೂ ಇದ್ದರು. ಎಲ್ಲರೂ ಯೂನಿಫಾರಂನಲ್ಲಿದ್ದರು. ಅವರಿಗೆ ಮಾತು ಬರುವ 
ಬೇರೊಬ್ಬ ಮಧ್ಯವರ್ತಿ ಇರಲಿಲ್ಲ. ತಮ್ಮ ಸಂಘವನ್ನು ರಿಜಿಸ್ಟರ್‌ ಮಾಡಿಸಲು ಬಂದಿದ್ದರು. 
ಸುಮಾರು ಒಂದು ಗಂಟೆ ಅವರ ಸಂಕೇತದ: ಭಾಷೆಯನ್ನು ಕಂಡು ಚಕಿತಗೊಂಡೆ. ಅವರನ್ನು 
ನೋಡಲು ರಸ್ತೆಯಲ್ಲಿ ಕಿಕ್ಕಿರಿದು ನೆರೆದಿದ್ದರು. ನನ್ನ ಪಕ್ಕದಲ್ಲಿ ಒಬ್ಬ ಮುದುಕಿ ಬಂದು ನಿಂತಿದ್ದಳು. 
ಆಕೆ ಅವರನ್ನೇ ನೋಡುತ್ತ ಅಯ್ಯೋ, ದೇವರೇ ಇಲ್ಲಿಯೇ ಇಷ್ಟೊಂದು ಮಂದಿ ಇವರು 
ಇರಬೇಕಾದರೆ ಇನ್ನು ಜಗತ್ತಿನ ತುಂಬ ಎಷ್ಟೊಂದು ಇರಬಹುದು. ಎಂದು ವಿಸ್ಮಯ 


ವ್ಯಕ್ತಪಡಿಸುತ್ತ ಮುಂದೆ ನಡೆದಳು. 


ರಿಜಿಸ್ಟಾರ್‌ ಆಫೀಸಿನಲ್ಲಿ ಮೆಟ್ಟಿಲುಗಳ ಮೇಲೆ ನಿಂತು ಮೂಕ ಭಾಷೆಯಲ್ಲಿ ತಮ್ಮ 
ಗೆಳೆಯರನ್ನು ಉದ್ದೇಶಿಸಿ ಮಾತಾಡುತ್ತಿದ್ದುದನ್ನು ಕಂಡು ಚಿಕ್ಕತನಾಗಿದ್ದೆ. ಭಾಷೆ ಹುಟ್ಟುವುದಕೆ 
ಮುಂಚೆ : ಮಾನವನ ಸಂಪರ್ಕ ಸಾಧ್ಯತೆಗಳನ್ನು ಒಮ್ಮೊಮ್ಮೆ ಯೋಚಿಸುವೆ. ಹೀಗೆ 
ಯೋಚಿಸುತ್ತಿದ್ದ ದಿನಗಳಲ್ಲಿ ನನಗೆ: ಪ್ರಿಯರಾದ ಪೋಲೀಸ್‌ ಇನ್‌ಸ್ಪೆಕ್ಟರ್‌ ಮುನಿವೆಂಕಟಪ್ಪ 
ಅವರನ್ನು ನೋಡಲು ಹೋದೆ. ಹೊಸದಾಗಿ ನಿರ್ಮಾಣಗೊಂಡ ತಿಲಕ್‌ನಗರದ ಪೋಲೀಸ್‌ 
ಠಾಣೆಗೆ ವರ್ಗವಾಗಿ ಬಂದಿದ್ದರು. ಮುನಿವೆಂಕಟಪ್ಪನವರು ಚರಿತ್ರೆಯ ವಿಷಯದಲ್ಲಿ ಅಭಿಮಾನಿ. 
(ನನಗೆ ಈ ರೀತಿ ಕೆಲವು ಆತ್ಮೀಯರಾದ ಪೋಲೀಸ್‌ ಇನ್‌ಸ್ಲೆಕ್ಟರ್‌ಗಳು ಇದ್ದಾರೆ. ಬೋರ್‌ 
ಆದಾಗ ಅವರನ್ನು ನೋಡಲು ಹೋಗುವೆ. ಒಂದು ಗಂಟೆ. ಸುಮ್ಮನೆ ಅವರ ಮುಂದೆ 
ಕೂತಿದ್ದರೆ ಸಾಕು ಬದುಕಿನ ವಿವಿಧ ಅಪರಾಧಗಳು ಬಂದು ಹೋಗಿರುತ್ತವೆ). ಒಂದು ರೀತಿಯಲ್ಲಿ 
ಕುರುಡು ಅಭಿಮಾನಿ ಅನ್ನಿಸಿದರೂ; ಇತಿಹಾಸದ ಏನೇನೋ ವಿವರಗಳನ್ನು ಬಿಚ್ಚುತ್ತ 
ಹೋಗುವರು. ಹೀಗೆ ಬಿಚ್ಚುತ್ತ ಹೋಗುವಾಗ ನೋಡಿ ನಮ್ಮ ಜನಕ್ಕೆ ಚರಿತ್ರೆಯನ್ನು 
ಸ್ಪಷ್ಟಪಡಿಸಬೇಕು. ಚರಿತ್ರೆಯನ್ನು ಸರಿಯಾಗಿ ತಿಳಿಯದವರು ಯಾರೂ ಬೆಳೆಯಲಾರರು 
ಎಂಬ ಮಾತು ಬಂದು ಹೋಗಿರುತ್ತದೆ. ಈ ಮಧ್ಯೆ ಚೀನಾದ ಗ್ರೇಟ್‌ವಾಲ್‌ ಬಗ್ಗೆ ಪ್ರಸ್ತಾಪಿಸಿದೆ. 
6,400 ಕಿ.ಮೀಟರ್‌ ಉದ್ದದ ಈ ಗೋಡೆ ಕೇವಲ ಮಾಮೂಲು ಗೋಡೆಯಲ್ಲ ಸುಮಾರು 
ಹನ್ನೊಂದು ಮೀಟರ್‌ ಎತ್ತರದ ಏಳೂವರೆ ಮೀಟರ್‌ ಅಗಲದ ಈ ಗೋಡೆಯನ್ನು ಉದ್ದಕ್ಕೂ 
ಪರ್ವತಗಳ ಮತ್ತು ಬೆಟ್ಟಗಳ ಮೇಲೆ ಕಟ್ಟುತ್ತ ಹೋಗಿರುವುದು. ಇದನ್ನು ಕಟ್ಟುವ ಅಗತ್ಯ 
ಬಂದಿದ್ದೆ. ಚೀನಾಗೆ ಒಂದು ದೊಡ್ಡ ಸವಾಲು. ಮಂಗೋಲಿಯನ್ನರು ಎಷ್ಟೊಂದು ಪ್ರಮಾಣದಲ್ಲಿ 


ಮ ಅಲೆಮಾರಿಯ ಮಾತು 


 ಠೆರುಕುಳ ಕೊಟ್ಟರು ಎಂಬುದನ್ನು ನೆನಪು ಮಾಡಿಕೊಂಡರೆ ಗಾಬರಿಯಾಗುತ್ತದೆ. 1985ರಲ್ಲಿ 
ಚೀನಾಗೆ ಹೋಗಿದ್ದಾಗ ಬೀಜಿಂಗ್‌ ನಿಂದ ಮೊದಲು ಭೇಟಿಕೊಟ್ಟಿದ್ದು ಈ ಗ್ರೇಟ್‌ ವಾಲ್‌ಗೆ. 
(ಹೀಕಿಂಗ್‌ ಆಗ ತಾನೇ ಬೀಜಿಂಗ್‌ ಆಗಿತ್ತು. ಐದಾರು ಗಂಟೆ ಆ ಗೋಡೆಯ ಮೇಲೆ 
ನಡೆದಾಡುವಾಗ ಒಂದು ರೀತಿಯಲ್ಲಿ ರೋಮಾಂಚನಗೊಂಡಿದ್ದೆ. ಆ ರೋಮಾಂಚನದ 
ನೆನಪಿಗೆ ಅಲ್ಲಿಂದಲೇ: ಸಿಲ್ಕ್‌ ಮಿಶ್ರಣದ ಬಟ್ಟೆಯ ಮೇಲೆ ಪ್ರಿಂಟಾಗಿರುವ ಅದ್ಭುತ ಗೋಡೆಯ 
ಚಿತ್ರಣವನ್ನು ತೂಗು ಹಾಕಲು ತಂದಿದ್ದೆ. ಇತ್ತೀಚಿನ ದಿನಗಳಲ್ಲಿ ಅದು ನಾಶವಾಗಿದೆಯೇನೋ 
ಎಂದು ಅದನ್ನು ನೋಡಿದಾಗ ವಿಷಾದ ಕಾಡತೊಡಗಿತ್ತು. ಕೊನೆಗೆ ಅದನ್ನು ತೆಗೆದು ನನ್ನ 
ಯುವಗೆಳೆಯ ಲಕ್ಷಣರಾಜುವಿಗೆ ಕೊಟ್ಟೆ. ಈ ರಾಜುವಿನ ವೃತ್ತಿ ಫೋಟೋಗಳಿಗೆ ಫ್ರೇಮ್‌ 
ಹಾಕುವುದು. ಈ ಕೆಲಸವನ್ನು ಮಾಡುತ್ತಲೇ ಪ್ರೇಮ ಕವನಗಳನ್ನು ಬರೆಯುತ್ತ ಜೀವನದಲ್ಲಿ 
ಉಲ್ಲಾಸವನ್ನು ತುಂಬಿಕೊಂಡವನು. ಇತ್ತೀಚಿನ ದಿನಗಳಲ್ಲಿ ನನಗೆ ಬುದ್ಧಮತ್ತು ಗಾಂಧೀಜಿಯವರ 
ಭಾವಚಿತ್ರಗಳಿಗೆ ಲ್ಯಾಮಿ ನೇಷನ್‌ ರೀತಿಯಲ್ಲಿ ಈ ಅದ್ಭುತ ಗೋಡೆಯನ್ನು ಮಾಡಿಕೊಡು 
ಎಂದು ಹೇಳಿ ಕೊಟ್ಟಿದ್ದೆ. ಸುಮಾರು ಹದಿನೈದು ದಿನಗಳಾದರೂ ಕಣ್ಣಿಗೆ ಕಾಣಿಸಲಿಲ್ಲ. ನನ್ನ 
ಗೋಡೆ ಏನಾಯಿತೋ ಎಂದು ಗಾಬರಿಯಾಗ ತೊಡಗಿತ್ತು. ಹೀಗೆಯೇ ಒಂದು ದಿನ 
ಗೋಡೆಯನ್ನು ಮರೆತು ಹೊರಗೆ ಹೋಗಿ ಬರುವ ಸಮಯಕ್ಕೆ. ನನ್ನ "ಪ್ರೀತಿಯ ಗೋಡೆ' 
ಹಾಜರಾಗಿತ್ತು. ಪ್ಯಾಕ್‌ ಮಾಡಿದ್ದ ಪೇಪರನ್ನು ಬಿಚ್ಚಿ ನೋಡಿದೆ. ಹಾಯ್‌ ಅನ್ನಿಸಿತು. ಆದರೆ 
ಆ ಕ್ಷಣದಲ್ಲಿಯೇ ತುಂಬ ಚಾರ್ಜ್‌ ಮಾಡಬಹುದು ಎಂದು ಹಠಾತ್‌ ಯೋಚನೆ 
ಕಾಡತೊಡಗಿತು. 


ಆ ಪ್ರೇಮ ಕವನಗಳ ಮಿತ್ರ ಒಂದು ವಾರ ಬಿಟ್ಟು ಬಂದ. ನಾಚಿಕೆಯಿಂದ ಬಳುಕುತ್ತ 
ನಿಂತುಕೊಂಡ. “ಚೆನ್ನಾಗಿದೆ ಎಷ್ಟು ಚಾರ್ಜ್‌?'' ಎಂದೆ. “ಮುನ್ನೂರು ರೂಪಾಯಿ” ಎಂದ. 
“ಅಲ್ಲಯ್ಯ, ಸುಮ್ಮನೆ ಮಾಮೂಲಿಯಾಗಿ ಮಾಡಿಕೊಂಡು ಎಂದರೆ ಈ ರೀತಿ ಅದ್ದೂರಿಯಾಗಿ 
' ಮಾಡಿಕೊಟ್ಟದ್ದೀಯ'' ಎಂದೆ. “ಇಲ್ಲ ಸಾರ್‌ ನನಗೆ ತುಂಬ ಇಷ್ಟವಾಯಿತು. ಅದರಿಂದ ಈ 
ರೀತಿ ಮಾಡಿದೆ. ನಿಜವಾಗಿಯೂ ನಾನು ನಿಮಗೆ ಕಮ್ಮಿ ಹೇಳಿರೋದು” ಎಂದ. ನಾನು 
ಹೆಚ್ಚು ಮಾತಾಡದೆ ಮುನ್ನೂರು ಕೊಟ್ಟಿ. “ಇನ್ನೂರೈವತ್ತು ಸಾಕು” ಎಂದು ಐವತು ರೂಪಾಯಿ 
ವಾಪಸ್ಸು ಕೊಟ್ಟು ಹೋದ. ರಾಜು ಹೋದ ಒಂದೈದು ನಿಮಿಷಕ್ಕೆ :.ಎಸ್‌. ವಂಕಟಲಕ್ಷ್ಮ, 
ಯವರು ಫೋನ್‌ ಮಾಡಿಬಂದರು. ನನ್ನ ಮಗಳಿಗೆ ಪರಿಚಯ ಮಾಡಿಕೊಟ್ಟೆ, ಕೊಡಡಿಗೆ 
ಬಂದವರೇ ಗ್ರೇಟ್‌ ವಾಲ್‌ನ ಚಿತ್ರವನ್ನು ನೋಡಿ “ತುಂಬ ಚೆನ್ನಾಗಿದೆ ಶೂದ್ರ ಫ್ರೇಮ್‌ 
ಹಾಕಿಸುವುದಕ್ಕೆ ಎಷ್ಟು ಕೊಟ್ಟಿರಿ?'' ಎಂದರು. “ಇನ್ನೂರೈವತ್ತು” ಎಂದೆ. “ಮೊನ್ನೆ ಈ ರೀತಿ 


ತಾಕು (೪) 


ಅಲೆಮಾರಿಯ ಮಾತು 


ಫ್ರೇಮ್‌ ಹಾಕಿಸಲು ಆರುನೂರು ರೂಪಾಯಿ ಕೊಟ್ಟೆ. ಯಾರೋ ತುಂಬ ಚೆನ್ನಾಗಿ ಹಾಕಿದ್ದಾರೆ” 
ಎಂದರು. ರಾಜುವಿಗೆ ಇನ್ನೂರೈವತ್ತು ರೂಪಾಯಿ ಮೇಲಿನ ಹೂಣಕ್ಕೆ ಮೋಸಮಾಡಿದನೇನೋ 
ಅನ್ನಿಸಿತು. 


ವೆಂಕಟಲಕ್ಷ್ಮೀಯವರು ಗ್ರೇಟ್‌ ವಾಲ್‌ ಬಗ್ಗೆ ವಿವರ ಕೇಳಿದರು. ಹೇಳಿದೆ. “ಶೂದ್ರ, 
ಈ ರೀತಿಯ ಪಿಂಟ್ಲನ್ನು ಮತ್ತಷ್ಟು ತರಬಹುದಾಗಿತ್ತು.' ಎಂದರು. ಹೌದಲ್ಲವೇ ? ಅಂದುಕೊಂಡೆ 
ಅಲ್ಲಿಗೆ ಹೋಗುವಾಗ ಯಾರೂ ಗ್ರೇಟ್‌ವಾಲ್‌ ಚಿತ್ರ ಕೇಳಿರಲಿಲ್ಲ ಚೀನಾದಿಂದ ಬಂದಾಗ 
ಬಹಳಷ್ಟು ಮಂದಿ ದೂಮಪಾನದ ಪೈಪ್‌ ಗಳನ್ನು ಕೇಳಿದ್ದರು. ಯಾಕೆಂದರೆ ಅಲ್ಲಿ ತುಂಬ 
ಕಡಿಮೆ ಬೆಲೆಯಲ್ಲಿ ಕಲಾತ್ಮಕವಾದ ಪೈಪ್‌ಗಳೆಲ್ಲ ಸಿಗುತ್ತಿದ್ದವು. ಅಲ್ಲಿ ಒಂದು ಪೈಪಿನ ಬೆಲೆ 
ಅರವತ್ತು ಎಪ್ಪತ್ತು ಆಗಿದ್ದರೆ ಅಂಥದ್ದು ಇಲ್ಲಿ ಐನೂರು ರೂಪಾಯಿಗಿಂತ ಜಾಸ್ತಿ ಇರುತ್ತದೆ. 
ನಾನು ತಂದ ಅರ್ಥ ಡಜನ್‌ ಪೈಪ್‌ಗಳು ಹೇಗೆ ಮಾಯವಾದುವೋ ಗೊತ್ತಾಗಲೇ ಇಲ್ಲ. 
ಅದರೆ ಹೆಚ್ಚಿನ ಹುಡುಕಾಟಕ್ಕೆ ಹೋಗಲಿಲ್ಲ. ಯಾಕೆಂದರೆ ಯಾರಯಾರ ಮೇಲೆಯೋ ಗುಮಾನಿ 
ಬೆಳೆಯುತ್ತ ಹೋಗುತ್ತದೆಂದು. 


ವೆಂಕಟಲಕ್ಷ್ಮಿ ೀಯವರು ಗ್ರೇಟ್‌ ವಾಲ್‌ನ ಚಿತ್ರದ ವೈಭವವನ್ನು ನೋಡುತ್ತಲೇ 
ಅನುವಾದದ ಲೇಖನವನ್ನು ಕೊಟ್ಟರು. ರಾಮಚಂದ್ರ ಗುಹಾರವರು ಖಯಷ್ಟವಂತ್‌ ಸಿಂಗ್‌ 
ಬಗೆ ಬರೆದ ಲೇಖನವನ್ನು ಕೊಟಿದೆ. ವೆಂಕಟಲಕ್ಷಿ ಯವರು ಉತ್ತಮ ಗದ್ಯ ಬರಹಗಾರ್ತಿ. 
ಗಿ ಇ ಊ ಕ ಶಿ 
ಅವರಿಗೆ ಅನುವಾದವು ನೀರು ಕುಡಿದಂತೆ. ಸಿಮನ್‌ ದಿ ಬುವಾಯಿರ್‌ಳ "ಸೆಕೆಂಡ್‌ ಸೆಕ್ಸ್‌ 
ಮತ್ತು ಇಸಡಾರ ಡಂಕೆ ಅವರುಗಳ "ಮೈಲೈಫ್‌' ರೀತಿಯ ಕ್ಲಾಸಿಕ್ಸ್‌ನ್ನ ಕನ್ನಡಕ್ಕೆ ತಂದವರು. 


ವೆಂಕಟಲಕ್ಷ್ಮಿ ಅದೂ ಇದೂ ಮಾತಾಡುತ್ತಾ ನಡೆಯುತ್ತಲೇ ಮನೆಗೆ ಹೊರಟರು. 
ಬೆಂಗಳೂರಿನ ಟ್ರಾಫಿಕ್ನ ಗದ್ದಲದಲ್ಲಿಯೂ ನಡೆಯುವುದೊಂದು ಆವರಿಗೆ ಲಕ್ಷುರಿ. ಯಾಕೆಂದರೆ 
ಜನ ಜೀವನ ಅರ್ಥವಾಗೋದು ನಮ್ಮ ನಡೆ ದಾಟದಿಂದಲೇ ಅಲ್ಲವೇ? ನಡೆದಾಟ ಎಂದಿದ್ದಕ್ಕೆ 
ಇಲ್ಲಿ ಒಂದು ಮಾತು ಸೇರಿಸಲೇಬೇಕು. ಇದನ್ನು ಬರೆಯುತ್ತಿರುವಾಗ ಪರಿಚಯದ ವ್ಯಕ್ತಿಯೊಬ್ಬ 
ಏದುರುಸಿರು ಬಿಡುತ್ತ ಬಂದು ಮುಂದೆ ಕೂತ, “ಒಂದು ಅದ್ಭುತ ಅನುಭವವಾಯಿತು 
ಸೀನಣ್ಣ' ' ಎಂದ. “ಏನು?'' ಎಂದೆ. ಕೆಲವು ಪುಂಡರು ಕನಕ ಪುರರಸ್ತೆಯ ಜಂಕ್ಷನ್‌ನಲ್ಲಿ 
ದಾಂಧಲೇ ಮಾಡುತ್ತ ಅಂಗಡಿಗಳನ್ನು ಮತ್ತು ಹೋಟೆಲ್‌ಗಳನ್ನು ಮುಚ್ಚಿಸುತ್ತಿದ್ದರು. ಆಗ 
ಅದೇ ರಸ್ತೆಯಲ್ಲಿ ನಡೆಯುತ್ತ ಬರುತ್ತಿದ್ದ ಹೆಂಗಸೊಬ್ಬಳು “ಯಾಕೆ ಅವರಿಗೆ ಭಯಪಟ್ಟು 
ಬಾಗಿಲುಗಳನ್ನು ಮುಚ್ಚೀರಿ. ತೆಗೀರಿ ಅವರೇನು ಮಾಡ್ತಾರೆ ನೋಡೋಣ" ಎಂದು ಧೈರ್ಯವಾಗಿ 
ನಿಂತಳು. “ಆ ಪುಂಡರು ಒಂದು ಕ್ಷಣ ಗಾಬರಿಯಾಗಿ ಏನೂ ಮಾಡಲಾಗದೆ ನಿಂತರು. 


(ಎ) ತಾಕು 


ಅಲೆಮಾರಿಯ ಮಾತು | 


ಅಷ್ಟರಲ್ಲಿ ಪೋಲೀಸಿನವರಿಗೆ ಯಾರು ತಿಳಿಸಿದ್ದರೋ ಗೊತ್ತಿಲ್ಲ. ಎರಡು ವ್ಯಾನುಗಳಲ್ಲಿ ಬಂದವರೇ 
ಆ ಪುಂಡರನ್ನು ಹಿಗ್ಗಾಮುಗ್ಗಾ ಬಾರಿಸಿ ವ್ಯಾನುಗಳಲ್ಲಿ ತುಂಬಿಕೊಂಡು ಹೋದರು. ಆದರೆ 
ಅಷ್ಟೋಂದು ಧೈರ್ಯ ತೋರಿಸಿದ ಹೆಂಗಸು ಎಲ್ಲರ ಮೆಚ್ಚಿಗೆಯ ಮಧ್ಯೆ ಮರೆಯಾದಳು'' 
ಎಂದು ಹೇಳಿದಾಗ ಸುದ್ದುಗುಂಟೆ ಪಾಳ್ಯದ ಗೆಳೆಯ ಬಾಬುವಿನ ಮಾತು ನೆನಪಿಗೆ ಬಂತು. 
ಕೆಲವು ಪುಂಡರು ಕುಡಿದು ಕುಪ್ಪಳಿಸುತ್ತ ಅಂಗಡಿಬಾಗಿಲುಗಳನ್ನು ಮುಚ್ಚಿಸುತ್ತ ಬಂದರಂತೆ. 
ಆಗ ಬಾಬುರವರ ಎರಡು ಎಸ್‌.ಟಿ.ಡಿ.ಗಳನ್ನು ಮುಚ್ಚಲು ಒತ್ತಾಯ ಮಾಡಿದರಂತೆ. ಇಲ್ಲ 
ಮಾಡುವುದಿಲ್ಲ. ನಿಮಗೆ ಧೈರ್ಯವಿದ್ದರೆ ನನ್ನ ದುಡ್ಡಿನಲ್ಲಿಯೇ ಬಸ್‌ ಮಾಡ್ತೀನಿ. ಅದರಲ್ಲಿ 
ಕೂತು ಕೊಳ್ಳಿ ನಾನೂ ಬರ್ತೀನಿ. ಅಲ್ಲಿ ಕಾಡಿನ ಹತ್ತಿರ ನಮ್ಮ ರಾಜ್‌ಕುಮಾರ್‌ರವರನ್ನು 
ಬಿಡು ಎಂದು ಧರಣಿ ಕೂತುಕೊಳ್ಳೋಣ ಎಂದರಂತೆ. ತುಟಿ ಪಿಟಕ್ಕೆನ್ನದೆ ಎಲ್ಲರೂ 
ನಾಪತ್ತೆಯಾದರಂತೆ. ಆದರೆ ಇದೇ ಕೆಲಸವನ್ನು 31 ರಂದು ಸೋಮವಾರ ಮಧ್ಯಾಹ್ನ ಕನಕಪುರ 
ರಸ್ತೆಯಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಾಗ ನನ್ನ ಮನೆಯ ಕಡೆಗೆ ತಿರುಗಲು ಬಿಡಲಿಲ್ಲ. ನನ್ನ 
ಗಾಡಿಯಲ್ಲಿಯೇ ಭೀತಿಯಿಂದ ಡ್ರಾಪ್‌ ಕೇಳಿದ್ದ ಹುಡುಗರನ್ನು ಅಲ್ಲಿಯೇ ಇಳಿಸಿ ಸುಮಾರು 
ಏಳೆಂಟು ಕಿ.ಲೋ ಮೀಟರ್‌ ಸುತ್ತಿಕೊಂಡು ಮನೆ ತಲುಪಬೇಕಾಯಿತು. 


ಇದನ್ನೆಲ್ಲವನ್ನು ಯೋಚಿಸುವಾಗ ಭಾಷೆಗೆ ಎಷ್ಟೊಂದು ಶಕ್ತಿಯಿದೆ ಅನ್ನಿಸುತ್ತದೆ. 
ಆದರೆ ಅದಕ್ಕೆ ಚೈತನ್ಯ ಬರುವುದು ಮನುಷ್ಯನೊಬ್ಬನ ಚಿಂತನೆ ಮತ್ತು ನಿಷ್ಟುರತೆಯಿಂದ 
ಎಂದು ಚಿಂತಿಸುತ್ತಿರುವಾಗ ಆಕಸ್ಮಿಕವಾಗಿ ನನ್ನ ಅಭಿಮಾನದ ಕವಿ ಜಿ. ಎಸ್‌. ಶಿವರುದ್ರಪ್ಪ 
ನವರ "ವ್ಯಕ್ತ ಮಧ್ಯ' ಕವನಸಂಕಲನ ಕಣ್ಣಿಗೆ ಬಿತ್ತು. ಈ ಸಂಕಲನವನ್ನು ಕುರಿತು ಪ್ರಜಾವಾಣಿಯ 
ಸಾಪ್ತಾಹಿಕ. ಪುರವಣಿಯಲ್ಲಿ ಪ್ರೊ.ಸಿ.ಎನ್‌ ರಾಮಚಂದ್ರ ರವರ ವಿಮರ್ಶೆ'ಯನ್ನು ಓದಿ 
ಖುಷಿಯಾಗಿತ್ತು. ಜಿ.ಎಸ್‌.ಎಸ್‌. ರವರಿಂದ ಪುಸ್ತಕ ಪಡೆದು ಬಂದು ಓದಿ ಅಲ್ಲಲ್ಲಿ ಕೆಲವು 
ಕವನಗಳ ಸಾಲುಗಳನ್ನು ಮಾರ್ಕ್‌ ಮಾಡಿದ್ದೆ. ಅಂಥವುಗಳಲ್ಲಿ ಈ ಕೆಳಗಿನ ಸಾಲುಗಳು. 


"ಬೆಳೆಯುತ್ತವೆ ನಿಜವಾದ ಕವಿತೆಗಳು 
ಸದಾ ಪ್ರಬುದರ ಮನಸಿನಲ್ಲಿ 

ಲ 0%) 
ಅನೇಕಾರ್ಥಗಳ ಹೊಳೆಯಿಸುತ್ತ 
ಅಪುರೆಯರ ಸೊಬಗಿನಲ್ಲಿ, 


ಒಂದೇ ಸಮನೆ ರೆಕ್ಕೆ ಬಿಚ್ಚಿ ಹಾರುತ್ತವೆ 
ಮುಗಿಯದ ಬಯಲಲ್ಲಿ' 
ಹಾಗೆಯೆ ಮತ್ತೊಂದು ಕವನದ ಸಾಲುಗಳು 


(ಹ 


63) 


ಅಲೆಮಾರಿಯ ಮಾತು 


“ಚರಿತ್ರೆ ಅಂದರೆ ನಡೆದುದಷ್ಟೇ ಅಲ್ಲ ನಡೆಯು 


ಲ [ವ 
ತ್ರಿರುವುದೂ ಕೂಡ. ಎಲ್ಲ ಪಾಠಗಳೂ ಮರತು 
ಮತ್ತೆ ಚಿತ್ರ ವಿಕಾರ. ಈ ಮಾನವತೆಯ ಹೃದ 


5) ತ 
ಯದ ಮೇಲೆ ಎಷ್ಟೋಂದು ಗಾಯಗಳ ಗುರುತು! 
ಹೀಗೆ ಬರೆಯುತ್ತಿರುವಾಗಲೇ ಯಾರೋ ಓಓಡಿ ಬಂದು ಹೇಳಿದರು: ಹೊರಗೆ ತುಂಬ 
ಗದಲವಾಗುತ್ತಿದೆ. ನಿಮ್ಮ ಗಾಡಿಯನ್ನು ಒಳಗೆ ನಿಲ್ಲಿಸಿ ಗೇಟ್‌ ಹಾಕಿ ಎಂದು. ಅದೇ ರೀತಿ 
pS ು 


ಓಡೋಗಿ ಗೇಟ್‌. ಹಾಕಿದೆ. ಆದರೆ ಮನಸಿನ ತುಂಬ ಹಾಗೂ ಎದೆಯ ತುಂಬ ನಡೆಯುತಿದ 


ಕೊಡುವ ಮುಖಗಳವು. ಹಾಗೆಯೇ ಎಷ್ಟೋ ವರ್ಷಗಳಿಂದ ನನ್ನ ಮನಸ್ಸನ್ನು ತುಂಬಿಕೊಂಡ 
ಭಾವಚಿತ್ರವೊಂದು ಟೇಬಲ್ಲಿನ ಮೇಲೆ ಇದೆ. ಬಂದವರೆಲ್ಲ ಕೇಳುತ್ತಾರೆ ಯಾರದ್ದು ಈ 
ಚಿತ್ರ? ಎಂದು. ಆಗ ಕೆಲವರಿಗೆ ಸುಳ್ಳು ಹೇಳುತ್ತೇನೆ: ಅವಳು ನನ್ನ ಒಂದು ಕಾಲದ ಗೆಳತಿ 
ಎಂದು. ಮತ್ತೆ ಕೆಲವರಿಗೆ ಹೇಳುತ್ತೇನೆ: ಒಬ್ಬ ಗ್ರೇಟ್‌ ಛಾಯಾಚಿತ್ರಗಾರ ತೆಗೆದ ಚಿತ್ರ ಎಂದು. 
ಆದರೆ ಹಾಗೆ ಹೇಳುತ್ತಲೆ ನನ್ನ ಮೊದಲನೆಯ ಮಾತಿನ ಸುಳ್ಳು ಸಮಾಧಾನ ಕೊಡುತ್ತದೆ. 
ಇಂಥ ಸಮಾಧಾನದ ಮಧ್ಯೆ ಆಕಸ್ಮಿಕವಾಗಿ ದೂರದರ್ಶನದ ಚಾನೆಲ್ಲೊಂದರಲ್ಲಿ 
ಚಿತ್ರವನ್ನು ನೋಡಿದೆ. ಈ ಚಿತ್ರವನ್ನು ನೋಡುವಾಗ ಬಹಳದಿನಗಳ ನಂತರ ನಾನಾ ರೀತಿಯ 
ತಲ್ಲಣಗಳನ್ನು ಎದುರಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಬರ್ಮಾದಲ್ಲಿಯ ಡಿಕ್ಷೇಟರಷಿಪ್‌ ಆಡಳಿತ, 
ಅದರ ವಿರುದ್ಧಹೋರಾಡುವ ಜನತೆ ಹಾಗೂ ಆಂಗ್‌ ಸೂಕಿಯ ಪಾತ್ರ ಕುರಿತು ರೂಪುಗೊಂಡ 
ಮಾನವೀಯ ಚಿತ್ರ. ಇಲ್ಲೊಬ್ಬಳು ಅಮೇರಿಕಾದಿಂದ ಬಂದ ವೈದ್ಯಳೊಬ್ಬಳು ಹೋರಾಟ 
ಮಧ್ಯೆ ಸಿಕ್ಕಿ ಕೊಳ್ಳುವಳು. ಅವಳು ಹಿಂಸೆಯನ್ನು ಅನುಭವಿಸುತ್ತ ಹೋರಾಟದ ಜನರಿಗಾಗಿ 
ತನ್ನನ್ನು ಅರ್ಪಿಸಿಕೊಳ್ಳುವ ಮಾರ್ಮಿಕ ಘಟನೆಗಳು ತುಂಬಿಕೊಂಡಿರುವ ಚಿತ್ರ. ಆ ಚಿತ್ರದ 
ಹೆಸರು “ಬಿಯಾಂಡ್‌ ರಂಗೂನ್‌' ಎಂದು. ನಾಗರೀಕ ಸಮಾಜದಲ್ಲೂ ನಾವು 
ಅರ್ಥಮಾಡಿಕೊಳ್ಳಲು ಆಗದಂಥ ಡಿಕ್ಟೇಟರ್ಸ್‌ ಹುಟ್ಟಿಕೊಳ್ಳುತ್ತಿದ್ದಾರೆ. ಆದ್ದರಿಂದಲೇ 
ಅಪರಾಧಿಗಳನ್ನು ಆರಾಧಿಸಲು ಹೊಸ ಹೊಸ ವೇದಿಕೆಗಳು ಸೃಷ್ಟಿಯಾಗುತ್ತಿವೆ. ಆಗ 
ಯೋಚಿಸುವೆ: ಅಲ್ಲಿ ಚಲಾವಣೆಯಾಗುವ ಭಾಷೆಯನ್ನು ಕುರಿತು. 
6-8-2000 
ಬೆಂಗಳೂರು 


(ಶೂದ್ರ) 


D 


ವಾವ] 


ಶ್ರೀಮತಿ ತಾರಾ ಬಹನ್‌ 


ಗಾಂಧೀಜಿಯವರು ತಮ್ಮ ಸಮಕಾಲೀನರನ್ನು ಕುರಿತು 
ಅದ್ಭುತವಾಗಿ ದಾಖಲಿಸಿದ್ದಾರೆ. ಕಳೆದ ಸಂಚಿಕೆಯಲ್ಲಿ 
ಜಗತ್ತಿನ ಶ್ರೇಷ್ಠ ಚಿಂತಕ ಮತ್ತು ಸಾಹಿತಿ 
ಟಾಲ್‌ಸ್ಟಾಯ್‌ರವರನ್ನು ಕುರಿತ ಲೇಖನ ಪ್ರಕಟಸಿದ್ದವು. 
ಈಗ ತಾರಾ ಬೆಹನ್‌ರವರನ್ನು ಕುರಿತ ಲೇಖನವನ್ನು 
ಪ್ರಕಟಸುತಿದ್ದೇವೆ. 


ಮಿಸ್‌ ಮೇರಿ ಚಿಸ್ಲೆ ಎಂಬ ಹೆಸರಿನ ಆಂಗ್ಲ “ಮಹಿಳೆಯೊಬ್ಬಳು 1934 ರಲ್ಲಿ ಭಾರತಕ್ಕೆ 
ಬಂದಳು. ಆಗ ಬೊಂಬಾಯಿಯಲ್ಲಿ ಕಾಂಗ್ರೆಸ್‌ ಅಧಿವೇಶನ ನಡೆಯುತ್ತಿತ್ತು. ಜಹಜಿನಿಂದ 
ಇಳಿದವಳೇ ಆಕೆ ಕಾಂಗ್ರೆಸ್‌- ಶಿಬಿರವನ್ನು ಸೇರಿ, ನನ್ನ ಕುಟೀರಕ್ಕೆ-ಬಂದು ಹೇಳಿದಳು: 
“ನನಗೆ ಮೀರಾ ಬಹನ್‌ ಗೊತ್ತು. ನಾನು ಆಕೆಯ ಜತೆಯಲ್ಲೇ ಇಲ್ಲಿಗೆ ಬರುವವಳಿದ್ದೆ. , 
ಆದರೆ, ಕಾರಣಾಂತರದಿಂದ ಒಂದು ವಾರ ಮುಂಚಿತವಾಗಿಯೇ. ವಿಲಾಯತಿಯಿಂದ 
ಹೊರಟುಬಿಟ್ಟೆ. ಚ ಹಳ್ಳಿಗಳಲ್ಲಿ ನೆಲಸಿ ಭಾರತದ ಸೇವೆ ಮಾಡುವ ಇಚ್ಛೆ ಆಕೆಗೆ. ಆಕೆಯ 
ಮಾತುಕತೆಯಿಂದ ನಾನು ವಿಶೇಷ ಪ್ರಭಾವಿತನೇನೂ ಆಗಲಿಲ್ಲ. ಆಕೆ ಹಲವು ತಿಂಗಳುಗಳಿಗಿಂತ 
ಹೆಚ್ಚಾಗಿ ಭಾರತದಲ್ಲಿ ನೆಲೆಸುವವಳಲ್ಲವೆಂದು ನನಗೆ ಅನಿಸಿತು. ಆದರೆ ನನ್ನ ಎಣಿಕೆ ತಪ್ಪಾಯಿತು. 
ಮಧ್ಯ ಪ್ರದೇಶದ ಬೇತೂಲಕ್ಕೆ ಸ್ವಲ್ಪ ದೂರದಲ್ಲದ್ದ ಖೇಡಿ ಗ್ರಾಮದಲ್ಲಿ ಮೊದಲೇ ಕೆಲಸ 
ಆರಂಭಿಸಿದ್ದ ಮೇರಿ ಬಾರ್‌ಳ ಪರಿಚಯವೂ ಈಕೆಗೆ ಇತ್ತು. ಮೇರಿ ಬಾರ್‌ ಮಿಸ್‌ ಚಿಸ್ನೆಯನ್ನು 
ವರ್ಧಾಕ್ಕೆ ಕರೆತಂದಳು. ನಾವೆಲ್ಲರೂ ಕೆಲಕಾಲ ಜತೆಯಲ್ಲಿಯೇ ಇದ್ದೆವು, ಮಿಸ್‌ (ಕುಮಾರಿ) 
ಚೆಸ್ನೆಯ ಸಂಕಲ್ಪ ಕಂಡು ನಾನು ಚಕಿತನಾದೆ. ಮೇರಿ ಬಾರಳೊಡನೆ ಆಕ ಖೇಡಿ ಗ್ರಾಮದಲ್ಲಿ 
ಗ್ರಾಮ ಸೇವಾ ಕಾರ್ಯವನ್ನು ಆರಂಭಿಸಿದಳು. ಭಾರತೀಯ ಉಡುಪು ಧರಿಸಿ, ತಾರಾ ಬಹನ್‌ 
ಎಂದು ಹೆಸರಿಟ್ಟು ಕೊಂಡಳು. ಖೇಡಿಯಲ್ಲಿ ಆಕೆ ಮಾಡಿದ ಉಗ್ರ ಪರಿಶ್ರಮ ಕಂಡು ಬಡಪಾಯಿ 
ಬಾರಳು ಕಕ್ಕಾಬಿಕ್ಕಿಯಾದಳು. ಮಣ್ಣು ಅಗೆಯುವುದು, ತಲೆಯ ಮೇಲೆ ಮಣ್ಣನ ಮಂಕರಿ 
ಹೊರುವುದು-ಎಲ್ಲವನ್ನೂ ಮಾಡುತ್ತಿದ್ದಳು. ಭೋಜನವನ್ನೂ ತೀರ ಸಾದಾ ಮಾಡಿಕೊಂಡಳು; 
ಅದರಿಂದ ಆಕೆಯ ಆರೋಗ್ಯ ಕೂಡ ಕೆಟ್ಟು ಹೋಯಿತು. ಕೆನಡಾದಿಂದ ಆಕೆಗೆ ಬೇಕಾದಷ್ಟು 


ಹಣ ಬರುತ್ತಿತ್ತು ; ಆದರೆ ತನ್ನ ಸಲುವಾಗಿ ಕೇವಲ 10 ರೂಪಾಯಿ ಇಟ್ಟುಕೊಂಡು, 


ಉಳಿದುದನ್ನೆಲ್ಲ ಗ್ರಾಮೋದ್ಯೋಗ ಸಂಘಕ್ಕೆ ಕೊಟ್ಟು ಬಿಡುತ್ತಿದ್ದಳು. ಇಲ್ಲವೆ. ಯಾರೊಡನೆ 
ಪರಿಚಯವಾಗುತ್ತಿತ್ತೋ, ಯಾರು ಮುಂದೆ ಗ್ರಾಮ ಸೇವಕರಾಗುವರೆಂದು ಆಕೆಗೆ ಅನಿಸುತ್ತಿತ್ತೋ 
ಹಾಗೂ ಹಣದ ಅವಶ್ಯಕತೆ ಇರುತ್ತಿತ್ತೋ ಅಂಥವರಿಗೆ ಕೊಡುತ್ತಿದ್ದಳು. ಆಕೆಯನ್ನು ಸೂಕ್ಷ್ಮವಾಗಿ 
ಪರೀಕ್ಷಿಸಿದೆ. ಆಕೆಯ ಔದಾರ್ಯಕ್ಕೆ ಪಾರವೇ ಇರಲಿಲ್ಲ. ಮಾನವ ಸ್ವಭಾವದಲ್ಲಿ ಆಕೆಗೆ ಬಹಳ 
ಶ್ರದ್ಧೆಯಿತ್ತು. ತಪ್ಪುಗಳನ್ನು ಮರೆತು ಬಿಡುವ ಪ್ರಕೃತಿ ಆಕೆಯದು. ನಿಜವಾದ ಕ್ರೈಸ್ತಳು ಆಕೆ. 
ಕ್ವೇಕರ್‌ ಸಂಪ್ರದಾಯದವಳಾದರೂ, ಸಂಕೀರ್ಣತೆ ಎಂಬುದು ಆಕೆಯಲ್ಲಿ ಇರಲಿಲ್ಲ, 
ಬೇರೆಯವರನ್ನು ತಮ್ಮ ಧರ್ಮಕ್ಕೆ ಸೇರಿಸಿಕೊಳ್ಳುವುದರಲ್ಲಿ ಆಕೆಗೆ ನಂಬಿಕೆ ಇರಲಿಲ್ಲ. ಆಕೆ 
“ಲಂಡನ್‌ ಸ್ಕೂಲ್‌ ಆಫ್‌ ಎಕನಾಮಿಕ್‌” ನ ಪಧವಿಧರಳು; ಒಳ್ಳೆ ಶಿಕ್ಷಕಿ. ಲಂಡನ್‌ನಲ್ಲಿ 
ಅನೇಕ ವರುಷಗಳವರೆಗೆ ಆಕೆ ಒಂದು ಶಾಲೆಯನ್ನು ನಡೆಸುತ್ತಿದ್ದಳು. ಹಿಂದಿ ಕಲಿಯಬೇಕೆಂದು 
ಅನಿಸಿ, ನಿಯಮ ಪೂರ್ವಕವಾಗಿ ಅದರ ಅಭ್ಯಾಸವನ್ನು ಆರಂಭಿಸಿದಳು. ಮಾತನಾಡುವ 
ಹಿಂದಿ ಕಲಿಯಲಿಕ್ಕೆಂದು ಕೆಲವು ತಿಂಗಳು ವರ್ಧಾ - ಮಹಿಳಾಶ್ರಮಕ್ಕೆ ಬಂದು ಇದ್ದಳು. 
ಅಲ್ಲಿದ್ದಾಗಲೇ ಇಬ್ಬರು ಸಹೋದರಿಯರೊಡನೆ ಬೇಸಿಗೆಯಲ್ಲಿ ಬದರಿ -ಕೇದಾರಕ್ಕೆ ಹೋಗುವ 
ವಿಚಾರ ಮಾಡಿದಳು. ನಾನು ಆಕೆಗೆ ಆ ಅಪಾಯಕರವಾದ ಯಾತ್ರೆಯ ಬಗೆಗೆ ತಿಳಿಸಿ 
ಹೇಳಿದ್ದೆ. ಆದರೆ ಆಕೆ ಒಮ್ಮೆ ನಿರ್ಧಾರ ಮಾಡಿಬಿಟ್ಟಳೆಂದರೆ, ಅಂಥ ಸಾಹಸ ಕಾರ್ಯಗಳಿಂದ 
ಆಕೆಯನ್ನು ವಿಮುಖಗೊಳಿಸುವುದು ಕಷ್ಟವಾಗುತ್ತಿತ್ತು. ಆಕೆಗೆ, ಬದರಿ-ಕೇದಾರದ ಭಯಾನಕ 
ಯಾತ್ರೆಯನ್ನು ಮಾಡಲೇ ಬೇಕಿತ್ತು. ಇಬ್ಬರು ಸಖಿಯರೊಡನೆ ಹೊರಟಳು. ನನಗೆ ಮೇ. 
15 ಕೈ ಕನಖಲದಿಂದ ಸಂಕ್ಷಿಪ್ತವಾದ ತಂತಿ ಬಂತು: “ ತಾರಾ ಬಹನ್‌ ತೀರಿಕೊಂಡಳು.” 


ಹಿಂದೂಸ್ಥಾನದ ಹಳ್ಳಿಗಳ ಬಗೆಗೆ ಆಕೆಯ ಹೃದಯದಲ್ಲಿದ್ದ ಪ್ರೇಮವನ್ನು ಮೀರಿಸಬಲ್ಲವರು 
ಯಾರು? ಹಿಂದೂಸ್ಥಾನದ ಸ್ವಾತಂತ್ರ್ಯದ ಬಗೆಗೆ ನಮ್ಮಲ್ಲಿ ಅತೀವ ಒಳ್ಳೆಯವರು ಅನಿಸಿ 
ಕೊಂಡವರಿಗೆ ಇರುವಷ್ಟೇ ಉತ್ಸಾಹ ಆಕೆಗೂ ಇತ್ತು. ವರ್ಗ ಭೇದ ಕಂಡರೆ ಆಕೆಗೆ ಸಹಿ 
ಸುತ್ತಿದ್ದಿಲ್ಲ. ಬಡ ಸ್ತಿಯರು ಹಾಗೂ ಮಕ್ಕಳೊಡನೆ ನೋಡಿದೊಡನೆಯೇ ಹೊಂದಿ ಕೊಳ್ಳುವಷ್ಟು 
ಧಾರಾಳವಾಗಿ ಬೆರೆಯುತ್ತಿದ್ದಳು. ಸೇವ ಮಾಡಿ ಯಾರಿಗೋ ಉಪಕಾರ ಮಾಡುತ್ತಿದ್ದೇನೆ- 
ಎಂಬ ಭಾವನೆ ಆಕೆಗೆ ಇರಲೇ ಇಲ್ಲ. ಯಾರಿಂದಲೂ ಆಕೆ ಸೇವೆ ತಕ್ಕೊಳಲಿಲ್ಲ IS 
ಯಾರ ಸೇವೆಯನ್ನೇ ಆಗಲಿ ಅತೀವ ಉತ್ಸಾಹದಿಂದ ಮಾಡುತ್ತಿದ್ದಳು. ಅಹಂಕಾರಕ್ಕೆ ತಿಲಾಂಜಲಿ 
ಕೊಟ್ಟಿದ್ದಳು. ಆಕೆ ಎಂಥ ಮೂಕ-ಸೇವಿಕೆಯೆಂದರೆ, ಆಕೆಯ ಬಲಗೈ ಏನು ಕೆಲಸ 
ಮಾಡಿತೆಂಬುದು ಎಡಗೈಗೆ ಗೊತ್ತಾಗುತ್ತಿರಲಿಲ್ಲ. ದಿವಂಗತೆಯ ಆತ್ಮಕ್ಕೆ ಭಗವಂತ ಚಿರ ಶಾಂತಿ 
ನೀಡಲಿ. 


(66) 


ಆ ಅಜ-ಈ ಮೊಮ್ಮಗ (ಕವನ ಸಂಕಲನ) ಮುದೇನೂರ ಸಂಗಣ್ಣ ಲೋಹಿಯಾ 


ಪ್ರಕಾಶನ, ಬಳ್ಳಾರಿ-ತಿ, ಬೆಲೆ : 75 ರೂ. ಲೋಹಿಯಾ, ಪ್ರಕಾಶನ ಇತೀಚಿನ ವರ್ಷಗಳಲ್ಲಿ 
"ತುಂಬ ಉತ್ತಮ ಕೆಲಸವನ್ನು ಮಾಡುತಿದೆ. ಈ 


ಪ್ರಕಾಶನದ ಶ್ರೀ ಚನ್ನಬಸವಣ್ಣ ಆರಾಧನಾ 

ಮನೋಭಾವನೆಯಿಂದ ಪುಸ್ತಕಗಳನ್ನು ಪ್ರಕಟಿಸುತ್ತಿದ್ದಾರೆ. ಇದಕ್ಕೆ ಅವರು ಪ್ರಕಟಿಸಿರುವ ಕೃತಿಗಳೇ 
ಕ 
A 


ಈ) 


[) 


ಈ ಪಕಾಶನದ ಮಾಲೆಯಲ್ಲಿ "ಆ ಅಜ-ಈ ಮೊಮ್ಮಗ' ಕವನ ಸಂಕಲನ ಬಂದಿದೆ. 


ಕಳೆದ ಅರವತು ವರ್ಷಗಳಿಂದ ಬರೆದ ಕೆಲವು ಉತಮ ಕವನಗಳು ಇಲ್ಲಿವೆ. ಎಂಡೋ 


ವಿ 


ಹ) 
ಬರಬೇಕಾಗಿದ್ದ ಸಂಕಲನ. ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತಂತೆ ಅಭಿರುಚಿಯ. ದೃಷ್ಟಿಯಿಂದ 
ತುಂಬ ನಿರ್ದಾಕಿಣ್ಣ ವಕಿ ಸಂಗಣ್ಣನವರು. ಸಾಂಸ್ಕೃತಿಕ ದಷಿಯಿಂದ ನಾನಾ ಕಡೆ ಮನಸ್ಸನ್ನು 
ಗ. `'ಠ೨ ಗ) ಕ್ಸ) ನಾ ಸ 


by 
Co 
ಸ್ತ 
Gl 


ದುಕುತ ಬಂದವರು. ನಮ್ಮ ಮನೆಗಳಲ್ಲಿ ಇರಬೇಕಾದ ಸಂಕಲನ. 


ರೂಪಕಗಳ ಸಾವು (ಕವನಸಂಕಲನ) ನಟರಾಜ್‌ ಹುಳಿಯಾರ್‌, ಬೆಲೆ.: 30ರೂ 
ನಟರಾಜ್‌ ಹುಳಿಯಾರ್‌ ಕಥೆಗಾರರಾಗಿ ಮತ್ತು ವಿಮರ್ಶಕರಾಗಿ ಈಗಾಗಲೇ ಹೆಸರು 
ಮಾಡಿರುವಂಥವರು. ಏನನ್ನೆ ಬರೆದರೂ ಲವಲವಿಕೆಯಿಂದ ಗಟ್ಟಿಯಾಗಿ ಬರೆಯಬೇಕು 
ಎಂದು ತಿಳಿದವರು. ಈ ಗಟ್ಟಿತನದ ಜೊತೆಗೆ ನವುರಾಗಿ ತುಂಟತನವನ್ನು ಕಾಪಾಡಿಕೊಂಡು 
ಬರುತ್ತಿರುವಂಥವರು. ಆದ್ದರಿಂದ ಇಲ್ಲಿಯ ಕವನಗಳಿಗೆ ಜೀವಂತಿಕೆ ಇದೆ. ಇಲ್ಲಿರುವ ಇಪ್ಪತ್ತೆದು 
ಕವನಗಳನ್ನು ಒಂದು ರೀತಿಯ ಖುಷಿಯಿಂದ ಓದಬಹುದು. ಆದ್ದರಿಂದ ನಮ್ಮಲ್ಲಿ ಈ 
ಕೃತಿಯಿಲ್ಲದಿದ್ದರೆ ಅಪರಾಧ ಅನ್ನಿಸಬಹುದು. 


ಸಾಹಿತ್ಯ ಮತ್ತು ಚರಿತ್ರೆ (ಲೇಖನಗಳು) ಡಾ. ಎಸ್‌. ಚಂದ್ರಶೇಖರ್‌ ಬೆಲೆ: 70ರೂ 


ಶಿ 


ಡಾ. ಎಸ್‌. ಚಂದ್ರಶೇಖರ್‌ ಒಬ್ಬ ಉತ್ತಮ ಇತಿಹಾಸಕಾರ. ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು 


ಇತಿಹಾಸದ ದೃಷ್ಟಿಯಿಂದ ಗಂಭೀರವಾಗಿ ನೋಡುವಂಥವರು. ಇದಕ್ಕೆ ಈಗಾಗಲೇ ಇವರ 
ಪ್ರಕಟವಾಗಿರುವ ಕೃತಿಗಳು ಸಾಕ್ಷಿ. ಪ್ರಸ್ತುತ ಈ ಕೃತಿಯನ್ನು ಒಮ್ಮೆ ಓದಿ ಎಲ್ಲೋ 


ಇಡುವಂಥದ್ದಲ್ಲ. ಮತ್ತೊಮ್ಮೆ ಓದಲು ಜೋಪಾನವಾಗಿಡಬಹುದಾದ ಕೃತಿ. 


ಮಳೆಹುಚ್ಚು ಮತ್ತು ನವಿಲೂರಿನ ಕತೆ (ಮಕ್ಕಳ ನಾಟಕಗಳು) ಕೃಷ್ಣಮೂರ್ತಿ ಬಿಳಿಗೆರೆ, 
ಬೆಲೆ: 258 ರೂ. ಈ ಎರಡೂ ನಾಟಕಗಳನ್ನು ಮಕ್ಕಳು ಆಡುತ್ತ ಸಂತೋಷವಾಗಿ 
ಸ್ವೀಕರಿಸುವಂಥವು. ಮಕ್ಕಳಿಗೆ ಹತ್ತಿರವಾಗುವ ಕಾವ್ಯಮಯ ಸಂಭಾಷಣೆ ಮತ್ತು ಹಾಡುಗಳಿವೆ. 
ಕೃಷ್ಣಮೂರ್ತಿ ಬಿಳಿಗೆರೆಯವರು ಏನೇನೋ ಮಾಡಲು ಪ್ರಯತ್ನಿಸುತ್ತಿರುವ ಕ್ರಿಯಾಶೀಲ 
ಲೇಖಕ. ಈ ಮೇಲಿನ ಮೂರು ಕೃತಿಗಳೂ ಇವರ ನಮ್ಮ ಪ್ರಕಾಶನದಿಂದ ಬಂದಿರುವಂಥವು. 
ಬಿಳಿಗೆರೆ, ತಿಪಟೂರು(ತಾ) ತುಮಕೂರು ಜಿಲ್ಲೆ. 


ಸಂಕೇತ (ಕವನಸಂಕಲನ) ಡಾ. ಶಾಂತಲಕ್ಷಿ , ವಿಕ್ರಾಂತ್‌ ಪ್ರಕಾಶನ 422, 3ನೇ 
ಮುಖ್ಯರಸ್ತೆ, ಸದಾಶಿವನಗರ, ಬೆಂಗಳೂರು-80, ಬೆಲೆ:45ರೂ. ' 


ಇದು ಶಾಂತಲಕ್ಷ್ಮಿಯವರ ಮೊದಲನೆಯ ಸಂಕಲನ. ಒಟ್ಟು ನಲವತ್ತೆಂಟು 
ಕವನಗಳಿವೆ. ತುಂಬ ಆತ್ಮೀಯವಾಗಿ ಬರೆಯುವ ಇವರು ಓದಬಹುದಾದ ಹತ್ತು-ಹನ್ನೆರಡು 
ಕವನಗಳನ್ನು ಈ ಸಂಕಲನದಲ್ಲಿ ಕೊಟ್ಟಿದ್ದಾರೆ ಎಂಬುದು ಸಂತೋಷದ ಸಂಗತಿ. ಶಾಂತ 
ಲಕ್ಷ್ಮಯವರು ಹೆಚ್ಚು ಅಂಬಿಷನ್ನಿಟ್ಟುಕೊಂಡು ಬರೆದರೆ ಮತ್ತಷ್ಟು ಉತ್ತಮ ಕವನಗಳನ್ನು 
ಕೊಡಬಲ್ಲರು. 


ದಂಡೆ (ಕಾದಂಬರಿ) ಕಾ.ತ.ಚಿಕ್ಕಣ್ಣ, ಕಥನ ಪ್ರಕಾಶನ ನಂ.154, 2ನೆಯ ಮಹಡಿ 
6ನೆಯ ಮೈನ್‌, 7ನೇ ಕ್ರಾಸ್‌ ಆರ್‌.ಪಿ.ಸಿ. ಬಡಾವಣೆ ವಿಜಯನಗರ 2ನೇಹಂತ, 
ಬೆಂಗಳೂರು-40, ಬೆಲೆ : 80ರೂ. 


ಕಾ.ತ. ಚಿಕ್ಕಣ್ಣನವರು ಕಥೆಗಾರರಾಗಿ ಈಗಾಗಲೇ ಹೆಸರು ಮಾಡಿರುವಂಥವರು. ದಂಡೆ 
ಕಾದಂಬರಿಯನ್ನು ಚಿಕ್ಕಣ್ಣನವರು. ಪ್ರಯೋಗದ ದೃಷ್ಟಿಯಿಂದ ಬರೆದಿರುವಂಥದ್ದು. ಇಡೀ 
ಕಾದಂಬರಿಯನ್ನು ಒಂದು ಉತ್ತಮ ಕಾವ್ಯವನ್ನು ಓದಿದ ಅನುಭವ ಆಗುತ್ತದೆ. ಎಷ್ಟೂಂದು 
ಹೊಸ ಶಬ್ದಗಳು ನಮಗೆ ಪರಿಚಯವಾಗುತ್ತದೆ. ದೇವನೂರು ಮಹಾದೇವ ಅದರ ಕುಸುಮ 
ಬಾಲೆಯನ್ನು ನೆನಪು ಮಾಡುವ ಕೃತಿ. ಓದಿ ಸಂತೋಷಪಟ್ಟ ಮೇಲೂ ಈ ಕಾದಂಬರಿಯ 
ಶ್ರೀಮಂತ ವಸ್ತುವಿಗೆ ಈ ರೀತಿಯ ಬರವಣಿಗೆ ಬೇಕಿತ್ತೆ ಎಂಬ ಪ್ರಶ್ನೆ ಕಾಡದಿರದು. 


ಮೋಹದ ದೀಪ (ಕಥಾಸಂಕಲನ) ಮೂಡ್ನಾಕೂಡು ಚಿನ್ನಸ್ವಾಮಿ, ವಿಶ್ವಾಲಯ ಪ್ರಕಾಶನ, 
ನಂ.40/10, ಬಿನ್ನಮಂಗಲ, ಇಂದಿರಾನಗರ, ಬೆಂಗಳೂರು-38, ಬೆಲೆ : 42ರೂ. ಇದು 
ಚಿನ್ನಸ್ವಾಮಿಯವರ ಮೊದಲ ಸಂಕಲನ. ಕವಿಯಾಗಿ ಈಗಾಗಲೇ ಎರಡು ಮೂರು ಕವನ 
ಸಂಕಲನಗಳನ್ನು ತಂದಿರುವಂಥವರು. ಭರವಸೆಯನ್ನು ಹುಟ್ಟಿಸಿರುವ ಕವಿ. ಕವಿಯಾದವನ 


(68) ತಾಕು 


ಕಾರ್ಸ್‌ LN sss 
ಗದ್ಯ ಪ್ರಯೋಗ ನಿಜವಾಗಿಯೂ ಚೆನ್ನಾಗಿರುತ್ತದೆ. ಯಾಕೆಂದರೆ ಆ ಗದ್ಯಕ್ಕೊಂದು ಕಾವ್ಯಮಯ 
ಸೊಗಸಿರುತ್ತದೆ. ಈ ಸಂಕಲನದಲ್ಲಿ ಒಟ್ಟು ಎಂಟು ಕಥೆಗಳಿವೆ. ಚಿನ್ನಸ್ವಾಮಿಯವರು ಕಥೆಯನ್ನು 
ಚೆನ್ನಾಗಿ ಬರೆಯಬಲ್ಲರು. ಆದರೆ ಘೋಷಣೆಗಳ ಮನಸ್ಥಿತಿಯಿಂದ ಬಿಡುಗಡೆಯಾಗಿ ಕಲೆಗೆ 
ಬೇಕಾದ ನಿರ್ಲಿಪ್ತತೆಯನ್ನು ಕಾಪಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಕೇಶವರೆಡ್ಡಿ ಹಂದ್ರಾಳರ 
ಮಿತಿಗಳನ್ನು ಎದುರಿಸಬೇಕಾಗುತ್ತದೆ. ಚೆನ್ನಾಗಿ ಬರೆಯುವಂಥವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ 
ಇಂಥ ಸಮಸ್ಯೆ ಕ ಮುಂದಿಟ್ಟುಕೊಳ್ಳಬಾರದು. 


ಕೂಡಿಕೊಂಡಸಾಲು (ಕವನಸಂಕಲನ) ದೇಶ ಕುಲಕರ್ಣಿ ನಂ. 192, 
' ಸಿ.ಎಚ್‌.ಬಿ.ಎಸ್‌. ಲೇಔಟ್‌, ಮಾಗಡಿ ರಸೆ ಸ, ಕಾರ್ಡ್‌ ರೋಡ್‌, ಬೆಂಗಳೂರು-40. 
ಬೆಲೆ : 48 ರೂ. 


ಇದು ದೇಶಕುಲಕರ್ಣಿಯವರ ಐದನೆಯ ಕವನ ಸಂಕಲನ. ಕವಿಯಾಗಿ ವಿಮರ್ಶಕರ 
ಮಧ್ಯೆ ಗುರ್ತಿಸಿಕೊಂಡವರು. ಪ್ರಯೋಗಶೀಲ ಮನಸ್ಸು. ಸಂಕೋಚ ಮತ್ತು ವಿಷಾದಗಳ 
ಮಧ್ಯೆ ಕಾವ್ಕ ಶ್ರದ್ಧೆಯನ್ನು ಬೆಳಸಿಕೊಂಡು ಬಂದವರು. ಈ ಕಾರಣಕ್ಕಾಗಿ ಇವರ ಕಾವ್ಯವನ್ನು 
ಸಂತೋಷದಿಂದ ಓದಬಹುದು. 


ಗೊಲ್ಲಕಡಗ (ಜಾನಪದೀಯ ಲೇಖನಗಳು) ಡಾ. ಮೀರಾಸಾಬಿಹಳ್ಳಿ ಶಿಣ್ಣ ಸಿ.ವಿ.ಜಿ. 
ಪಬ್ಲಿಕೇಶನ್ಸ್‌, ನಂ.70, 2ನೇ ಮುಖ್ಯರಸ್ತೆ ಸ) ಜಬ್ಬರ್‌ ಬ್ಲಾಕ್‌, ವೈಯಾಲಿಕಾವಲ್‌ 
ಬೆಂಗಳೂರು-3. ಬೆಲೆ : 125 ರೂ. | 

ದುರುಗಜಾನಪದ (ಜಾನಪದ ಕ್ಷೇತ್ರಾಧ್ಯಯನ ಲೇಖನಗಳು) ಶಕ್ತಿ ಮುದ್ರಣ ಮತ್ತು 
ಪ್ರಕಾಶನ, ನಂ. 51, 10 ನೇ ತಿರುವು, ಕೆ.ಬಿ. ದೇವಸ್ಥಾನ ರಸ್ತೆ, 6ನೇ ಬ್ಲಾಕ್‌, ರಾಜಾಜಿನಗರ, 
“ಬೆಂಗಳೂರು-560 010. ಬೆಲೆ : 120 ರೂ. 

ಈ ಎರಡು ಕೃತಿಗಳು ಡಾ. ಮೀರಾಸಾಬಿಹಳ್ಳಿ ಶಿಣ್ಣನವರ ಅಧ್ಯಯನದಿಂದ 
_ ರೂಪುಗೊಂಡ ಅರ್ಥಪೂರ್ಣ ಕೃತಿಗಳು. ಚಿತ್ರದುರ್ಗದ ಸುತ್ತ ಮುತ್ತಲಿನ ಪ್ರದೇಶವನ್ನು 
ಕೇಂದ್ರವನ್ನಾಗಿಟ್ಟುಕೊಂಡು ಬರೆದಿರುವಂಥವು. 


ಸದ್ದು (ಕಾದಂಬರಿ) ಮಹಾಬಲಮೂರ್ತಿ ಕೊಡ್ಲೆಕೆರೆ, ಶಶಿಪ್ರಕಾಶನ, ಗಳ್‌ 
Soc 19, ಬೆಲೆ: 64 ರೂ. 


ಇದು ಮಹಾಬಲಮೂರ್ತಿ ಕೊಡ್ಲೆಕೆರೆ ಅವರ ಎರಡನೆಯ ಕಾದಂಬರಿ. ಈಗಾಗಲೇ 
ಸಂವೇದನಾಶೀಲ ಕವಿಯಾಗಿ ಕಥೆಗಾರರಾಗಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಪರಿಚಯವಾಗಿರು 
ವಂಥವರು. ಕೆಲವು ದಿವಸಗಳ ಹಿಂದೆ ಈ ಕಾದಂಬರಿಯನ್ನು ಓದಿ ಮುಗಿಸಿದಾಗ ಒಂದು 


ತಾಕು (69) 


ಉತಮ ಕಾಡಂಬದಿಯನ್ನು ಓದಿದೆ ಎಂಬ ಮನೋಭಾವನೆ ಮನಸ್ಸಿನಲ್ಲಿ ಮೂಡಿತ್ತು. ನಃ 
ಪು 

ಜ್ಹಾಲೆಗಳು ಮತ್ತು ಮಾನವ (ಕವನಗಳು) ಡಾ.ಸಿ. ನಾರಾಯಣರೆಡ್ಡಿ, ಅನು: 
ಮಾರ್ಕಂಡಪುರಂ ಶ್ರೀನಿವಾಸ. ಸಾಹಿತ್ಯ ಚೇತನ ಪ್ರಕಾಶನ, ಮಾರ್ಕಂಡಪುರಂ, ವಕ್ಕಲೇರಿ 
ಅಂಚೆ ಕೋಲಾರ ತಾಲ್ಲೂಕು. ತೆಲುಗಿನ ಪ್ರಸಿದ್ಧ ಭಾವಗೀತಾತ್ಮಕ ಕವಿಯಾದ ಡಾ. ಸಿನಾರೆ 
ಅವರ ಕವನಗಳನ್ನು ಶ್ರೀನಿವಾಸರವರು ಸೊಗಸಾಗಿ ಅನುವಾದಿಸಿ ತಂದಿದ್ದಾರೆ. 

ಲಲಿತ ಪ್ರಬಂಧಗಳು ಲೇ: ವೀರೇಂದ್ರ ಸಿಂಪಿ, ಪ್ರಕಾಶಕರು: ಅಖಿಲ ಭಾರತ 
68ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ, ಬಾಗಲಕೋಟೆ, ಬೆಲೆ:30ರೂ 

ವೀರೇಂದ್ರ ಸಿಂಪಿಯವರು ಸಾಹಿತ್ಯದ ಅಧ್ಯಾಪಕರಾಗಿ ಬರವಣಿಗೆಯ ಇತಿಮಿತಿಗಳನ್ನು 
ಬಲವರು. ಪಸುತ ಸಂಕಲನದಲ್ಲಿ ಹನ್ನೊಂದು ಪ್ರಬಂಧಗಳಿವೆ ಒಮ್ಮೆ ಓದಬಹುದು. 

ಕೆ. ಟಿ. ಶಿವಪ್ರಸಾದ್‌ (ಕಲಾವಿದರ ಪರಿಚಯ) ಎಚ್‌.ಎ. ಅನಿಲ್‌ ಕುಮಾರ್‌ 
ಬೆಲೆ; 45 ರೂ. 


ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯವರು ಚಿತ್ರಕಲೆಯಲ್ಲಿ ಉತ್ತಮರೀತಿಯಲ್ಲಿ 
ಕೆಲಸ ಮಾಡಿದ ಮತ್ತು ಮಾಡುತ್ತಿರುವವರ ಬಗ್ಗೆ ಕೃತಿಗಳನ್ನು ತರುತ್ತಿದೆ. ಈ ನಿಟ್ಟಿನಲ್ಲಿ 
ಈಗಾಗಲೇ ಕೆಲವು ಉಪಯುಕ್ತ ಕೃತಿಗಳು ಹೊರಗೆ ಬಂದಿವೆ. ಪ್ರಸ್ತುತ ಕೆ.ಟಿ. 
ಶಿವಪಸಾದ್‌ರವರನ್ನು ಕುರಿತು ನಮ್ಮಲ್ಲಿಯ ಗಂಭೀರ ವಿಮರ್ಶಕ ಮತ್ತು ಚಿಂತಕರಾದ 
ಎಚ್‌.ಎ. ಅನಿಲ್‌ ಕುಮಾರ್‌ರವರು ಬರೆದಿದ್ದಾರೆ. ಉತ್ತಮ ಸಂವೇದನೆಯ 
ಕಲಾವಿದರಾದ ಕೆ.ಟಿ. ಶಿವಪ್ರಸಾದ್‌ರವರು ಈಗಾಗಲೇ ನಮ್ಮ ನಡುವೆ. ಸುದ್ದಿಯಲ್ಲಿರು 
ವಂಥವರು. ಓದಬೇಕಾದ ಕೃತಿ. 


ಜಯ ಸಿಂಧೂರ (ಕಲಾವಿದರ ಪರಿಚಯ) ಕೆ.ವಿ. ಸುಬ್ರಹ್ಮಣ್ಯಂ ಬೆಲೆ:35ರೂ 


ಕಲಾವಿದ ವಿಜಯ ಸಿಂಧೂರರವರನ್ನು ಕೆ.ವಿ. ಸುಬ್ರಹ್ಮಣ್ಯಂರವರು ಪರಿಚಯಿಸಿದ್ದಾರೆ. 
ಸುಬ್ರಹ್ಮಣ್ಯಂರವರು ಕೆಲವು ವರ್ಷಗಳಿಂದ ಚಿತ್ರಕಲೆಯನ್ನು ಗಂಭೀರವಾಗಿ ತೆಗೆದುಕೊಂಡು 
ಬರೆಯುತ್ತಿರುವವರು. 


ಎಂ.ಬಿ. ಪಾಟೀಲ (ಕಲಾವಿದರ ಪರಿಚಯ) ಬಿ.ಎಸ್‌. ವೆಂಕಟಲಕ್ಷಿ, ಬೆಲೆ: 35ರೂ 


ಎಂ.ಬಿ. ಪಾಟೀಲ್‌ರವರು ಚಿತ್ರಕಲೆಯ ಕ್ಷೇತ್ರದಲ್ಲಿ ಅರ್ಥಪೂರ್ಣ ರೀತಿಯಲ್ಲಿ 
ಕೆಲಸಮಾಡುತ್ತಿರುವಂಥವರು. ಈಗಾಗಲೇ ವಿಮರ್ಶಕರ ಗಮನ ಸೆಳೆದು ಮೆಚ್ಚಿಗೆಗೆ 


(70) 


ತಾ 


ಪಾತ್ರರಾಗಿರುವಂಥವರು. ಇವರನ್ನು ಕುರಿತು ಬಿ.ಎಸ್‌. ವೆಂಕಲಕ್ಷಿ ಯವರು ತುಂಬ ಮೌಲಿಕ 
ರೀತಿಯಲ್ಲಿ ಬರೆದಿದ್ದಾರೆ, ವೆಂಕಲಕ್ಷ್ಮಿ ಯವರು ಪಾಟೀಲರ ಸೃಜನಶೀಲತೆಯನ್ನು ಎಷ್ಟೋ 
ವರ್ಷಗಳಿಂದ ಬಲ್ಲವರು. ಅದರ ಜೊತೆಗೆ ತಾವು ಏನನ್ನೇ ತೆಗೆದುಕೊಂಡರೂ ಅದಕ್ಕೆ 
ನ್ಯಾಯದೊರಕುವ ರೀತಿಯಲ್ಲಿ ಚಿಂತಿಸಿ ಬರೆಯಬಲ್ಲರು. 


ಮೇಲಿನ ಮೂರು ಕೃತಿಗಳು ಕರ್ನಾಟಕ ಲಲಿತಕಲಾ ಅಕಾಡೆಮಿ, ಕನ್ನಡ ಭವನ, 
ಜೆ.ಸಿ.ರಸ್ತೆ, ಬೆಂಗಳೂರು-2 ಇವರು ಪ್ರಕಟಿಸಿರುವಂಥದ್ದು. 


- ಸಿದ್ದಾರ್ಥ 


ಕವಿಮಿತ್ರ ಶ್ರೀನಿವಾಸಜೋಕಟ್ಟಿ ಅವರ “ಕ್ಷಮಿಸಿ, ಈ ಚಿತ್ರಕ್ಕೆ ಹೆಸರಿಲ್ಲ' ಎಂಬ 
ಕವನ ಸಂಕಲನಕ್ಕೆ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಬಂದಿದೆ. ಈ 
ಸಂಕಲನ ಶೂದ್ರ ಪ್ರಕಾಶನದಿಂದ ಪ್ರಕಟವಾಗಿತ್ತು. ಈ ಸಂದರ್ಭದಲ್ಲಿ 


ಜೋಕಟ್ಟಿಯವರಿಗೆ ಶುಭವನ್ನು ಕೋರುತ್ತ ಈ ಪ್ರಶಸ್ತಿ ಉತ್ತಮ ಬರವಣಿಗೆಗೆ 
ಸಹಾಯಕವಾಗಲಿ ಎಂದು ಶೂದ್ರ ಆಶಿಸುತ್ತದೆ. 


(ಶೂದ್ರ) 


ಏನು ಚೆಲುವಿನ ನಾಡು : ಚೆಲುವು ಚೆಲ್ಲುವ ನಾಡು : 
ಕನ್ನಡದ ನಾಡು....... 
ಬಿ.ಎಂ.ಶ್ರೀ. 


ಕಾವೇರಿಯಿಂದಮಾ ಗೋದಾವರಿ ವರಮಿರ್ತನಾಡದಾ ಕನ್ನಡದೋಳ್‌ ಕಾವ್ಯಲಹರಿಯ ಕನ್ನಡ 
ವಾಗ್ದೇವಿ ಕರುಣಿಸಿದ ಕರ್ನಾಟಕವಿದು, ಶಾತವಾಹನ, ಕದಂಬ, ನೊಳಂಬ ಕಳಚೂರ್ಕರಿಂದ 
ಮೊದಲ್ಗೊಂಡು ಚಾಲುಕ್ಕ ಹೊಯ್ಸಳ, ರಾಷ್ಟ್ರಕೂಟ, ರಾಯ, ಒಡೆಯರಾದಿ ಸಾಮ್ರಾಟ 
ಸಾಮಂತರ ಸಿಂಹನಾದವ ಮೆರೆದಾಡಿಸಿದ ಭೂತಾಯಿ. 


ಚಂದದ ಶ್ರೀಗಂಧದ ನಂದನ, ಚಿನ್ನದ ಮೋಹಕ ಬಂಧನ, ಗಂಭೀರ ನೋಟದ ಗೊಮ್ಮಟ 

ವಿಸ್ಮಿತಗೊಳಿಸಿವೆ ಬಾದಾಮಿ, ಐಹೊಳೆ, ಪಟ್ಟದಕಲ್‌ಗಳ ಶಿಲೈಶ್ವರ್ಯ ಹಂಪೆ ವಿಶ್ವಪರಂಪರೆ 

| ಬಸವಾಲ್ಲವ, ಮಾಚಿ ಮಡಿವಾಳ, ಹರಳಯ್ಯ ಕಕ್ಕಯ್ಯ ಮಧುವರಸ ಮಹಾದೇವಿ ಶರಣ 
ಶ್ರೇಷ್ಠರ ಸುಧಾರಕರು, ಹರಿಹರ, ರಾಘವ, ಕನಕ, ಪುರಂದರ ದಾಸವರೇಣ್ಯರು ಬಳಸಿದರು 
ಕಾವ್ಯಸಾಹಿತ್ಯ ಬೆಳೆಸಿದರು ಭಾವೈಕ್ಕ 

| ಪಿಟೀಲು ಚೌಡಯ್ಯ, ವೀಣೆಯ ಶೇಷಣ್ಣ, ನಾಟ್ಯರಾಣಿ ಶಾಂತಲೆ ಎಂದಿಗೂ ಸ್ಫೂರ್ತಿಯ 
ಆಕರ 

ಇಂತಿಪ್ಪ ಸಿರಿಸಮೃದ್ಧ ಕನ್ನಡನೆಲ ಹರಿದು ಹೋಳಾಗಿತ್ತು ನಾಲ್ಪೆಸೆಗಳಲ್ಲಿ ಇದಕಂಡು ಕೆರಳಿದ 
ಕನ್ನಡ ಕುವರರು, ಕೃಷ್ಣರಾಯರು, ವೆಂಕಟರಾಯರು, ಡೆಪ್ಕುಟಿ 

| ಚನ್ನಬಸಪ್ಪನವರು, ಹರ್ಡಿಕರ, ಹಳಕಟ್ಟಿ, ರಾಮರಾಯರು, ಶ್ಯಾಮರಾಯರಾದಿ ಎಲ್ಲರೂ 
ಸೇರಿ ಕನಸು ಕಂಡರು - ಒಂದೇ ಕರ್ನಾಟಕ. 

, ತಳಕು ಬಳಕಿನ ವೆಂಕಣ್ಣಯ್ಯ ತಿ.ತಾ.ಶರ್ಮ, ಬಿ.ಎಂ.ಶ್ರೀಗಳ ಕಂಚಿನ ಕೂಗು ಎಲ್ಲೆಡೆ ಮೊಳಗಲು 

ಬಾರಿಸಿತು ಕನ್ನಡ ಡಿಂಡಿಮವ 43 ವರ್ಷಗಳ ಹಿಂದೆ ಈ ದಿನದಂದು 


ಃ ವರಕವಿ ಬೇಂದ್ರೆ, ರಾಷ್ಟ್ರಕವಿ ಕುವೆಂಪು, ಕಡಲತೀರ ಭಾರ್ಗವ ಕಾರಂತ, ಕನ್ನಡಾಸ್ತಿ ಮಾಸ್ತಿ, 
ಭಾರತಸಿಂಧು ರಶ್ಮಿ ವಿನಾಯಕ, ಅನುಭವಾಮೃತದ ಡಿವಿಜಿ, ಸುರಿಸಿದ ಕನ್ನಡ ಸುರಭಿಯ 
ಸೌರಭ ಎತ್ತರ ಮೇಲೆತ್ತರ. 

A ಭಾರತರತ್ನ ಸರ್‌. ಎಂ. ವಿಶ್ವೇಶ್ವರಯ್ಯ ಯು.ಆರ್‌.ರಾವ್‌, ರಾಜಾರಾಮಣ್ಣ, 
ಸಿ.ಎನ್‌.ಆರ್‌.ರಾವ್‌ರಂತಹ ಮೇಧಾವಿ ವಿಜ್ಞಾನಿಗಳನ್ನು, ರಾಷ್ಟ್ರಕವಿ ಗೋವಿಂದಪ್ಪ, ಅಡಿಗ, 
ಅನಂತಮೂರ್ತಿ, ಗಿರೀಶ್‌ ಕಾರ್ನಾಡ್‌, ಎಸ್‌.ಎಲ್‌.ಬೈರಪ್ಪ, ಜಿ. ಎಸ್‌. ಶಿವರುದ್ರಪ್ಪರಂತಹ 
ಶ್ರೇಷ್ಠ ಸಾಹಿತಿ ಕಲಾವಿದರನ್ನು ಪಡೆದ ಈ ನಾಡು ಹೊಸ ಸಮನ್ಹಂತರದತ್ತ ನಿತ್ಯ ಹಸಿರಿನೊಂದಿಗೆ 
ಮೆರೆಯುವಂತಾಗಲು ನಮ್ಮ ಭವ್ಯ ಪರಂಪರೆ, ಇತಿಹಾಸ ನಮಗೆ ಸದಾ ಸ್ಫೂರ್ತಿ, ಅವುಗಳನ್ನು 
ಮತ್ತಷ್ಟು ಸಮೃದ್ಧಿಗೊಳಿಸುತ್ತ ಕಾರ್ಯೋನ್ಮಖರಾಗೋಣ. 


- ಕರ್ನಾಟಕ ವಾರ್ತೆ 


(72) 


ಪ್ರಿಯ ಮಿತ್ರ ಶ್ರೀನಿವಾಸ್‌, 

ನಿಮ್ಮ ಪತ್ರಿಕೆಗೆ ಇಪ್ಪತ್ತೈದು ತುಂಬಿದ್ದು ತಿಳಿದು ಸಂತೋಷವಾಯಿತು. ಈ 
ಸಂದರ್ಭದಲ್ಲಿನೀವು ಏರ್ಪಡಿಸಿದ್ದ ಸಮಾರಂಭ ಮತ್ತು ಗೋಷ್ಠಿಗಳು ಚೆನ್ನಾಗಿ ನಡೆದಿರಬೇಕು. 
ಪತ್ರಿಕೆ ಕನ್ನಡ ಸಾಹಿತ್ಯಕ್ಕೆ ಜೀವನದ ಮೌಲ್ಯಗಳ ಪರಾಮರ್ಶೆಗೆ ಇದೇ ರೀರಿಯಲ್ಲಿ 


ದುಡಿಯುತ್ತಿರಲಿ ಎಂದು ಹಾರೈಸುತ್ತೇನೆ. 


19-5-2000 
ನವದೆಹಲಿ 


ನಿಮ್ಮವ 
ಎಚ್‌. ವೆ ಶಾರದಾಪ್ರಸಾಜ್‌ 


' ಪ್ರಿಯ ಶ್ರೀನಿವಾಸ್‌, 


ನಿಮ್ಮ “ಪತ್ರಿಕೆಯ” ಈ ಕಾಲು ಶತಮಾನ ವಿಶೇಷ ಸಂಚಿಕೆ `ನೀವು ಕಳಿಸಿದ್ದು 
ತಲುಪಿದೆ. ನಿಮ್ಮ ಅಭಿಮಾನಕ್ಕೆ ಖಣಿ. ಸಂಚಿಕೆಯನ್ನು ಓದಿದೆ, ಚೆನ್ನಾಗಿದೆ. ಅದರಲ್ಲೂ 
ನಿಮ್ಮ ಲೇಖನ, ರಮಜಾನ್‌ದರ್ಗಾರವರ ಬರೆಹ ಬಹಳ ಹಿಡಿಸಿದುವು. 

ಸಂಚಿಕೆಯನ್ನು ಮೊದಲು ವಿಶಿಷ್ಟ ವ್ಯಕ್ತಿಗಳಿಗೆ ಅರ್ಪಿಸಿದ್ದೀರಿ. ಅವರ ಪೈಕಿ 
ಎಂ. ಎನ್‌. ಶ್ರೀನಿವಾಸರ ಸ್ನೇಹ ಐವತ್ತು ಅರವತ್ತು ವರ್ಷದಿಂದ ಪಡೆದಿದ್ದೆ. ಡಿ. ಆರ್‌. ರ. 
ಪರಿಚಯ ಕೊಂಚವೇ ಆಗಿತ್ತು. ಲಂಕೇಶರವರನ್ನು ಕಂಡವನಲ್ಲ. ಪತ್ರ ಕೃತಿಗಳ ಮೂಲಕ 
ಮಾತ್ರ. ಅವರ ಅನೇಕ ಪದ್ಯ, ಕತೆ ಮತ್ತು ಲೇಖನಗಳನ್ನು ಓದಿದ್ದೆ. ಅವರು ತೀರಿಕೊಂಡಾಗ 
ಮತ್ತು ಎಂ. ಎನ್‌. ಶ್ರೀನಿವಾಸ್‌ ಹೋದಾಗ ಅವರ ಬಗ್ಗೆ ನೀವು ವಿಶದವಾಗಿ ಬರೆದಿದ್ದೀರಾ? 
ಬರೆದಿದ್ದಲ್ಲಿ ದಯವಿಟ್ಟು ಕಳಿಸಿಕೊಡಬೇಕಾಗಿ ವಿನಂತಿ. 


ನನ್ನ ಅಕ್ಷರ ಓದಲು ಶ್ರಮವಾಗಿದ್ದರೆ ಕ್ಷಮಿಸಬೇಕು. ಕೈಯ ನರಗಳು ಅಸಹಕಾರ 
ಹೂಡಲು ಮೊದಲಿಟ್ಟಿವೆ. 


7-6-2000 ವಿಶ್ವಾಸಿ 
ನವದೆಹಲಿ ಎಚ್‌. ವೈ. ಶಾರದಾಪ್ರಸಾದ್‌ 
ಪ್ರಿಯ ಶೂದ್ರ, 


ನೀವು ಕಳಿಸಿದ " ಈ ಕಾಲು ಶತಮಾನ' ತಲುಪಿತು. ಇಲ್ಲಿನ ಹಲವು ಲೇಖನಗಳನ್ನು 
ಓದಿ ಮುಗಿಸಿದೆ. ವೈವಿಧ್ಯಮಯ ಸಂಚಿಕೆ, ಎಲ್ಲಾ ಲೇಖನಗಳು ಒಂದಲ್ಲ ಒಂದು ದೃಷ್ಟಿಯಿಂದ 
ಮನನೀಯ. ಮುಖ್ಯವಾಗಿ ರಮಜಾನ್‌ ದರ್ಗಾ ಮತ್ತು ನಿಮ್ಮ ಲೇಖನಗಳು. ಈ ಉತ್ತಮ 
ಸಂಚಿಕೆ ತಂದಿದ್ದಕ್ಕೆ ಕೃತಜ್ಞತೆಗಳು. ಹೇಗಿದ್ದೀರಿ ? ಈ ಕಡೆ ಬರುವವರಿದ್ದೀರಿ ? ತಿಳಿಸಿ. 
ನಿಮ 


ಆ 


ಕೆ. ವಿ. ತಿರುಮಲೇಶ್‌ 


ಕ್‌ 3 ¢ { 
ತ ") 
ಕ 
1 
4 / 
ರಾಯ ಯಯ ಪಪೂ ಪಪ ಾರ್ಯಗ್ಗರಾದಾಹಾರಿಡಾರಿರಂರಿದಲಣರರಾಂನಾನನಾಗರಿಗಜನಮಾವಿ(ರಾರಾಲಿರಾ ಸರಾಗ ುದಾರಾರರ್ನಾಳಳಾಸೀರವಾನಾೌದಿಲನಾಲ್‌್‌ೂರಿನಾಲನನಾರಾಜಾನಾದಾರ್‌ 


ಶೂದ್ರ ವಿಶೇಷ ಸಂಚಿಕೆ ತಲುಪಿದೆ. ಬಹಳ ಮೌಲ್ಯವುಳ್ಳ ಸಂಚಿಕೆ. ಬಹಳ ದಿನಗಳ 
ನಂತರ ತಮ್ಮ ಲೇಖನ ಓದುವ ಅವಕಾಶ ಸಿಕ್ಕಿದೆ. ನೆನಪುಗಳ ಒಂದಷ್ಟು ಬಿಡಿ ಭಾಗಗಳನ್ನು 
ಮೊದಲಿಗೆ ಓದಿದೆ. ಥೈಲ್ಯಾಂಡಿನಲ್ಲಿ ಹುಡುಗಿಯರ ಜೊತೆಗಿನ ನೃತ್ಯಕ್ಕೆ ನಿರಾಕರಿಸಿದುದು 
ನನಗೂ ಸ್ವಲ್ಪ ಬೇಸರವೇ ! “ಮನುಷ್ಯರು ತಮ್ಮ ಸೋಲು - ಗೆಲುವುಗಳ ಮಧ್ಯೆಯೂ 
ಪ್ರೀತಿಯ ವಾತಾವರಣದ ಹುಡುಕಾಟಕ್ಕೆ ಸದಾ ತವಕಿಸುವವರು” ಎಂಬ ಮಾತು ಹೆಚ್ಚು 
ತಟ್ಟಿತು. ಮತ್ತೊಮ್ಮೆ ವಂದನೆಗಳೊಂದಿಗೆ, ಪ್ರೀತಿಯಿರಲಿ. 


ಜೋಕಟ್ಟೆ, ಮಂಗಳೂರು (ತಾ) 
31-5-2000 


ತಮ್ಮವ 
ಶ್ರೀನಿವಾಸ ಜೋಕಟ್ಟೆ 


ಪ್ರೀತಿಯ ಶೂದ್ರಶ್ರೀನಿವಾಸ್‌ ಅವರಿಗೆ, 


“ಈ ಕಾಲು ಶತಮಾನ ಒಂದು ಸಾಂಸ್ಕೃತಿಕ ನೆನಪು' ಶೂದ್ರದ ವಿಶೇಷ ಸಂಚಿಕೆಯನ್ನು 
ಪೂರ್ತಿಯಾಗಿ ಓದಿದೆ. ಸಂಗ್ರಹಯೋಗ್ಯವಾದ ಕೃತಿ. ಹಿಂದೆ ನೀವು ತಂದ ಎಲ್ಲ ವಿಶೇಷ 
ಸಂಚಿಕೆಗಳೂ ಕೂಡಿಟ್ಟುಕೊಂಡು ಓದಲು ಅರ್ಹವಾಗಿಯೇ ಇದ್ದುವು. ಯಾವ 
ಕೆಲಸಮಾಡಿದರೂ ಅಚ್ಚುಕಟ್ಟಾಗಿ ಮಾಡುವ ನಿಮ್ಮ ಸಾಹಿತ್ಯ, ಕಲೆ ಜೀವನದ ಕಳಕಳಿ 
ಪ್ರಜ್ಞಾವಂತರ ಮೆಚ್ಚುಗೆಗೆ ಪಾತ್ರವಾಗುವಂತೆಯೇ ಇರುತ್ತದೆ. ಇಂತಹ ಅಭಿರುಚಿವಂತರಾದ 
ಬಹುಶ್ರುತ ವ್ಯಕ್ತಿತ್ವದ ಕ್ರಿಯಾಶೀಲರೊಬ್ಬರು ನಮ್ಮ ನಡುವೆ ಇದ್ದಾರೆಂಬುದೇ ನಮಗೆಲ್ಲ 

ಎ ಉಾ ತ್ರಾ 
ಸ್ಪೂರ್ತಿ ನೀಡುವ ಸಂಗತಿ. ಅದಕ್ಕೆ ನಿಮಗಾಗಿ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನನ್ನು 
ಸನ್ಮಾನ ಪಟ್ಟಿಯಲ್ಲಿ ಸೇರಿಸಿ ಗೌರವಿಸಿದ್ದಕ್ಕೆ ವೈಯುಕ್ತಿಕ ಅಭಿನಂದನೆಗಳು. ಸ್ತೀ ಪುರುಷರಿಬ್ಬರೂ 
ಇಲ್ಲಿ ಸಮಸಮವಾಗಿ ಉತ್ತಮ ರೀತಿಯಲ್ಲಿ ಲೇಖನ ಬರೆದಿದ್ದಾರೆ. ನಿಮ್ಮ ಶೂದ್ರದಿಂದ 
ನಾವಲ್ಲ ಬೆಳದಿದ್ದೇವೆ. ಅದಕ್ಕಾಗಿ ನಿಮಗೆ ವಂದನೆಗಳು. 


14-6-2000 ಜ್‌] ಇಂತು 
ತುಮಕೂರು ವೀಚಿ 


ಪ್ರಿಯ ಮಿತ್ರರೆ, 
ಕಾಲು ಶತಮಾನ ! ವಿಶೇಷ ಪರಿಶ್ರಮ ಪಟ್ಟಿ €ರಿ. ವಿಶೇಷ ಸಂಚಿಕೆ ಉತ್ತಮ 
ದಾಖಲೆ, ನಿಮಗೆ ಅಭಿನಂದನೆ ಸಲ್ಲಿಸುವೆ. 


26-6-2000 
ಬೆಂಗಳೂರು 


ಭೇಟಿಯಾಗೋಣ. ನಿಮ್ಮವ 
ಶ್ರೀನಿವಾಸ ಹಾವನೂರು 


(೪) 


ತೂ 


"ಶೂದ್ರ ಈ ಕಾಲುಶತಮಾನ' ತಲುಪಿದೆ. ನೀವು ಕಳಿಹಿಸಿದ ಕರೆಯೋಲೆ, 
ವ ಬೇಗ ಬಂದೆದ್ದರೆ, ನಾನು ಬೆಂಗಳೂರಿಗೆ 


"ನೆನಪುಗಳ ಒಂದಷ್ಟು ಬಿಡಿಭಾಗಗಳು' ಓದಿದೆ. ಚೆನ್ನಾಗಿತ್ತು. ಶೂದ್ರದಕತೆ, ನಿಮ್ಮ 


ನಿಮ್ಮ ಆರ್ಥಿಕ ಸಿತಿ ಸುಧಾರಣೆಗೆ ಏನು ಯೋಜನೆ ಮಾಡಿದ್ದೀರಿ ? 


ನಿಮ್ಮ ವಿಶ್ವಾಸದ 


25-5-2000 ಪ್ರೊ. ಮುರಳೀಧರ ಉಪಾಧ್ಯ 


ಆದರಣೀಯ ಶೂದ್ರ ಶ್ರೀನಿವಾಸ್‌ ಅವರೆ, 


“ಶೂದ್ರ ; 25” ತಲ್ಪಿತು. ಕಾಲುಶತಮಾನದ ನೆನಪಿಗಾಗಿ ನೀವು ಅರ್ಥಪೂರ್ಣ. 


ಸಮೃದ್ದಿ ಕಾರ್ಯಕ್ರಮಗಳನ್ನೇ ಹಃ ಕೊಂಡು ಚಂದಗಾಣೆಸಿಕೊಂಡಿದ್ದೀರಿ; ಅಭಿನಂದನೆಗಳು. 


ಬಳಾರಿಯ ಕಾರ್ಯಕ್ರಮಕ್ಕೆ ಜಿಎಸ್‌, ಶಿವರುದ್ರಪ್ಪನವರು ಆ ಆಗಮಿಸಿದ್ದಾಗ ನಿಮ್ಮನ್ನು 


ಎಲ್ಲ ಹದುಳವಲ್ಲವೇ ? 
೧೨ ೧೨ 
೨ ಹಾಸ ಸ್‌ 2 ೨ 
ಇದೋ ನನ 'ಆ ಅಜ - ಈ ಮೊಮ್ಮಗ ಕವನ ಸಂಕಲನ ಕಳಿಸುತ್ತಿ ೇನೆ. 


ವಿಶ್ವಾಸದ 
ಮುದೇನೂರ ಸಂಗಣ್ಣ 


9, ಜ್‌. ಉದಾರ್‌ 
ಊಂ ಶ್ರೀನಿವಾಸ 3 


"ಶೂದ್ರ : ಈ ಕಾಲು ಶತಮಾನ' ವಿಶೇಷ ಸಂಚಿಕೆ ತಲುಪಿದೆ. ಆಗಾಗ ಓದಿ 
ಕಾಪಾಡತಕ್ಕಂಥ ಸಂಚಿಕೆ. ನಿಮ್ಮ ಲೇಖನದಲ್ಲಿ ಎಷ್ಟೊಂದು ವಿವರಗಳಿವೆ. ಓದಲು 
ಯಷಿಯಾಯ್ತು ರಮಜಾನ್‌ ದರ್ಗಾ ಅವರ ಲೇಖನ ಪ್ರಕಟಿಸಿದ್ದೀರಿ, ಸೂಕ್ತವಾದ ಲೇಖನಗಳು. 


ನಾನು ಯೋಗದ ವಿದ್ಯಾರ್ಥಿಯಾಗಿ ಅದರ ಫಲವನ್ನು ಪಡೆಯುತ್ತಿರುವವನು. ಆಧುನಿಕ 


ಹಾಕಾ 


ವೈದ್ಯ ಪದ್ಧತಿಯನ್ನು ವಿರೋಧಿಸುವ ದೃಷ್ಟಿಯಿಂದ "ಯೋಗ'ದ ಪಾತ್ರ ಬಹಳ ಮುಖ್ಯವಾದದ್ದು. 


ಬಿ. ಎಸ್‌. ವೆಂಕಟಲಕ್ಷಿ,, ಡಾ! ಸುಮಿತ್ರಾಬಾಯಿ ಮತ್ತು ಗೀತಾರಾಮಾನುಜಂ 
ರವರು ಎಷ್ಟು ಆತ್ಮೀಯವಾಗಿ ಬರೆಯುತ್ತಾರೆ. ಸುಮಿತ್ರಾ ಬಾಯಿಯವರು ಒಟ್ಟು ಮಹಿಳಾ 
ಚಳುವಳಿಯನ್ನು ಚೆನ್ನಾಗಿ ಅರ್ಥೈಸಿದ್ದಾರೆ. 


16/6/2000 ನಿಮ್ಮ ವಿಶ್ವಾಸಿ 
ಶ್ರೀನಿವಾಸಪುರ ಎನ್‌. ಎಲ್‌. ನರಸಿಂಹಮೂರ್ತಿ 
ಕೋಲಾರ ಜಿಲ್ಲೆ | 


ಆತ್ಮೀಯರಾದ ಶೂದ್ರಪ್ಪ, 


ಪ್ರ 
ಅಂದಿನ ಶೂದ್ರ "ಕಾಲುಶತಮಾನ' ಕಾರ್ಯಕ್ರಮದಲ್ಲಿ ಪ್ರೀತಿಯ ಸಂವಾದ, ಚರ್ಚೆ 
ಕವಿಗೋಷ್ಠಿ ಕನ್ನಡನಾಡಿನ ಉದ್ದಗಲಕ್ಕೂ ಸಂಬಂಧವನ್ನು ಬೆಳೆಸಿರುವ "ಶೂದ್ರ' ಮನಸ್ಸು 
ಎಂತಹ ಹಂದಢನಿರ್ಮಿಸಿಕೊಂಡಿದೆಯಲ್ಲ ಅನ್ನಿಸಿತು. ಕೆ. ಮುರಳಸಿದ್ದಪ್ಪನವರ, ರಮಜಾನ್‌ 
ದರ್ಗಾರವರ, ಬರುಗೂರು ರಾಮಚಂದ್ರಪ್ಪನವರ, ಡಾ॥। ಎಸ್‌. ಚಂದ್ರಶೇಖರರವರ ಹಾಗೂ 
ನಟರಾಜ್‌ ಹಳಿಯಾರರವರ ಮಾತು ಸಮಕಾಲೀನತೆಯ ಎಲ್ಲಾ ಜವಾಬ್ದಾರಿಯನ್ನು 
ಬಿಡಿಸಿಟ್ಟಂತೆ ಮನಸ್ಸು ಮುಟ್ಟಿತು. ಆ ಪುಟಾಣೆಯ ಹಾಡು ಅದ್ಭುತವಾಗಿತ್ತು. . 


ಉತ್ಪನೂರುರಾಜಮ್ಮವಿ.ಶೆಟ್ಟ 


ನಿಮ್ಮ " ಈ ಕಾಲು ಶತಮಾನ' ಬಂದಿದೆ. ಆಗಲೇ ಬರೆಯಬೇಕೆಂದಿದ್ದೆ. ಬೇರೆ 
ಕೆಲಸಗಳ ಒತ್ತಡದಲ್ಲಿ ಬರೆಯುವದಾಗಿರಲಿಲ್ಲ. ಈಗ ಬರೆಯುತ್ತಿದ್ದೇನೆ. "ಈ ಕಾಲು ಶತಮಾನ' 
ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಕಾಯ್ದಿಡಬೇಕಾದ ಸಂಕಲವಾಗಿದೆ. " ಈ ಕಾಲು 
ಶತಮಾನ'ವನ್ನು ಸಮರ್ಥವಾಗಿ ಚಿತ್ರಿಸಿದ ಲೇಖಕರಿಗೆಲ್ಲ ನನ್ನ ಅಭಿನಂದನೆಗಳು "ಅದರಲ್ಲೂ 
ರಮಜಾನ್‌ ದರ್ಗಾ ಅವರ ಲೇಖನ ಕುಸಿಯುತ್ತಿರುವ ಸಾಂಸ್ಕೃತಿಕ ನೆಲೆಗಳು' ನನ್ನನ್ನು ಶಬ್ದಶ: 
ಅಲ್ಲಾಡಿಸಿತು. ತುಂಬ ಉಪಯುಕ್ತ ಸಂಕಲನ ಒದಗಿಸಿದ್ದೀರಿ. ಅದಕ್ಕಾಗಿ ನನ್ನ ಹೃತ್ಪೂರ್ದಕ 
ಕೃತಜ್ಞತೆಗಳನ್ನು ದಯವಿಟ್ಟು ಸ್ವೀಕರಿಸಿರಿ. 

ನಿಮ್ಮ ವಿಶ್ವಾಸದ 
ವೀರೇಂದ್ರಸಿಂಪಿ, ಬೀದರ್‌ 


4: [3 » ಹ್ಮ್‌ « 
ನಿಮ್ಮ ಪತ್ರ ಶೂದ್ರ ವಿಶೇಷಾಂಕ ಎರಡೂ ತಲುಪಿದವು. ಶ್ರೀ ಲಂಕೇಶ್‌, ಡಿ. 
ಆರ. ಮುಂತಾದವರು ಹೋದದ್ದು ಕನ್ನಡದ ಮನಸ್ಸುಗಳಿಗೆ ಒಂದು ಬಗೆಯ ಖಾಲಿತನ. 
ವಿಶೇಷಾಂಕದಲ್ಲಿ ನಿಮ್ಮ ಲೇಖನ ಓದಿ ಅವರೆಲ್ಲರ ನೆನಪು ಮತ್ತಷ್ಟು ಗಾಢವಾಯಿತು. ಶೂದ್ರಕ್ಕೆ 
‘ ಆ ed 


0 


oe] 
ಚಂದಾ ಕಳಿಸುತ್ತೇನೆ. ನಮ್ಮ ಪುಟ್ಟ ಸುಂದರ ಮಡಿಕೇರಿಗೆ ಬನ್ನಿ, ನಮ್ಮ ಮನೆಗೆ. 


18-7-2000 
ಮಡಿಕೇರಿ 


4 


ನೀವು ಏಶ್ವಾಸದಿಂದ ಕಳುಸಿ ಇಟ್ಟ ಶೂದ್ರ, ಈ ಕಾಲು ಶತಮಾನ ಬಂದು ತಲುಪಿತು. 


ಖೆ / > ” ಕೃಷ್ಣಾ ಸ PR po) ರ್‌. 
ಕೃತಜ್ಞತೆಗಳು. 'ಶೂದ್ರ'ದ ನಿಲುವು ಏನೇ ಇರಲಿ ಅದರಲ್ಲಿ ನಿಮ್ಮ ಅಂಕಣ ಬರಹವನ್ನು 


ಜ 
ತುಂಬ ಇಷ್ಟವಾದುವು. “ನೆನಪುಗಳು; ಇಡಿಯಾಗಿ 
ಅದು ಅಪರೂಪದ ಒಂದು ಸಂಗ್ರಹವಾಗುತ್ತದೆ. ಕಾದಂಬರಿಯ ವಿಸ್ತಾರ, ಕಾವ್ಯದ ಲಯ, 


ಇಲ್ದೆ ಅಗೆ ಬಾಗ. 7 ಸತ್ತಾಗ —— ಇ. ಯ ಣಿ” ಪಿ ತ 
ಪ್ರಬಂಧದ ನವಿ » ೧ ೇವನ ಷಯ ಪುಲಕ ಎಲ್ಲ ಇಲಿ ಇವೆ. ಆಚೆ ಆತ 
ಡ್‌ ೬ ಚಿಂ ಗ ಗ 


೬ 
ಚರಿತ್ರೆಯೂ ಆಗದೆ, ಈಚೆ ಪ್ರಬಂಧವೂ ಆಗದೆ ಸಾಹಿತ್ಯ ಮತ್ತು ಸಾಹಿತಿಗಳ ಒಳಹೊರಹನ್ನು 


ad A ಟಿ XN ಎ % 
ಬಿಚುವ ಬಮ್ಮ ಬರೆಹಕ್ಕೆ ನಾಮು ಕಾಯುತ್ತೇನೆ ಪಯ ಪಿಸಿ. 


ಈ ಕಾಲು ಶತಮಾನದಲ್ಲಿ ಕನ್ನಡದಲ್ಲಿ ಏನೇನೋ ಆಗಿದೆ. ಆದರೆ ಶೂದ್ರವೂ 
' ಅನೇಕರನ್ನು ಬೆಳೆಸಿದೆ. ಅನೇಕರ ಮೊದಲ ಬರವಣಿಗೆಗೆ ಮೊದಲ ಮಾತಾಗಿದೆ. ಬಿ. ಎಸ್‌. 


ವೆಂಕಟಲಕ್ಷ್ಮಿ. ಅವರು ಹೇಳಿದ್ದು ನಿಜ. ಅದಕ್ಕಾಗಿ ನೀವು ಅಭಿನಂದನೀಯರು. ಈಚೆಗೆ, 
ತ 


“» 6%, 
ವೈದ್ಯನಾಗಿದ್ಲೂ ಯಾಕೋ ನಾನು ಈಗ ಸದಾ ಅನಾರೋಗ್ಯ ಪೀಡಿತ, ಆದರೂ ಜೀವನೋತ್ಸಾಹ 
ಕುಗ್ಗಿಲ್ಲ. ಬರವಣೆಗೆ ಶೀರ ಕಡಿಮೆ. 
ಡಾ।। ನಾ. ಮೊಗಸಾಲೆ, ವಂದನೆಗಳು 
ಕಾಂತವಾರ, ಉಡುಪ ಜಿಲೆ ನಾ. ಮೊಗಸಾಲೆ 


3 


ತಾಕು (1) 


`ನಯನಾರವರು ಸೂಕ್ಷ್ಮ ಸಂವೇದನೆಗಳ ಲೇಖಕಿ ವೈದೇಹಿಯವರ ಮಗಳು. 
ಇತ್ತೀಚೆಗೆ "ಭಾವನಾ' ಮಾಸಿಕದಲ್ಲಿ ಇವರ "ಅಲೆಗಳು' ಎಂಬ ಉತ್ತಮ ಕಥೆಯನ್ನು 
ಓದಿದೆ. ಆಗ ಸಂತೋಷದಿಂದ ವೈದೇಶಿಯವರಿಗೆ ಹತ್ರ ಬರೆದು ವಿಳಾಸ 
ತರಿಸಿಕೊಂಡು ಪತ್ರ ಬರೆದೆ. 


ಲಂಕೇಶ್‌ರವರು ಮತ್ತು ನಾನು ಮಡಿಕೇರಿಗೆ ಹೋಗಲು ಬಹಳಷ್ಟು 
ಬಾರಿ : ಯೋಜನೆಗಳನ್ನು ರೂಪಿಸಿದ್ದೆವು. ಆದರೆ ಹೋಗಲಾಗಲಿಲ್ಲ 
ಟ. ಕೆ. ತ್ಯಾಗರಾಜ್‌ ಹೇಳಿ ಹೇಳಿ ಸುಸ್ತಾದರು. ಇದೇ ರೀತಿಯಲ್ಲಿ ಲಂಕೇಶ್‌ರವರು 
ಪ್ರತಿಬಾರಿ ವಿಂಬಲ್ಡನ್‌ ಟೆನಿಸ್‌ ಆಟಗಳ ಸಮಯಕ್ಕೆ ಲಂಡನ್‌ಗೆ ಹೋಗುವ 
ಯೋಜನೆಗಳನ್ನು ರೂಪಿಸುತ್ತಿದ್ದರು. ಕೊನೆಗೊಂದು ದಿನ ಸೈೆಫಿಗ್ರಾಫ್‌ ಸೋಲುತ್ತಿದ್ದಾಳೆ 


ಎಂಬುದು ಅವರಿಗೆ ಗೊತ್ತಾದಾಗ ಉತ್ಸಾಹ ಕಳೆದುಕೊಳ್ಳುತ್ತ ಹೋದರು. 


- ಸೆಂ: 


ಹೀಗೊಂದು ಮಾತು. 


ಕನಸುಗಳ ಭಾರ ಬೆಳೆಯುತ್ತದೆ 
ಭಾವಗಳ ನೆನಪು ಕಾಡುತ್ತದೆ 
ನಿನ್ನ ನನ್ನ ಜೀವದಲ್ಲಿ 
ಈಗ ಚೆಲುವಿಗೆ ಅರ್ಥ ಹುಡುಕುತ್ತೇನೆ 


ಅರ್ಥಗಳ ಭಾರ ಅತಿಯಾದಂತೆಲ್ಲ 
ಹಳೆಯ ಮಾತುಗಳಿಗೆ ಇಂಪು ಜೋಡಿಸುತ್ತೇನೆ 
ಆಗ ಶಬ್ದಗಳಿಗೆ ಅರ್ಥ ಅಚ್ಚುತ್ತೇನೆ 
ಕೊನೆಗೆ ವಿಷಾದದ ಸುಳಿಯಲ್ಲಿ ನರಳುತ್ತೇನೆ 


ಪ್ರೀತಿ ಪ್ರೇಮದ ನೆನಪು 
ಆಗಾಗ ಕಾಡುವ ತಿಳಿವು 


- ಶೋಭಾ ಎಂ. 


(ತೂಭ್ರು 


ದಾಖಲೆ 


'ಶೂದ್ರ'ದ 25ನೆಯ ವರ್ಷದ ಕಾರ್ಯಕ್ರಮ 
"ಶೂದ್ರ'ದ 25ನೆಯ ವರ್ಷದ ವಿಶೇಷ ಸಂಚಿಕೆ "ಈ ಕಾಲು ಶತಮಾನ ಒಂದು 
ಸಾಂಸ್ಕೃತಿಕ ನೆನಪು' ಕೃತಿಯನ್ನು ಫ್ರೊ. ಎಂ. ಡಿ. ನಂಜುಂಡಸ್ವಾಮಿ ಬಿಡುಗಡೆ ಮಾಡಿದರು. 


ಕ್ಸು 
ಕಾರ್ಯಕ್ರಮವನ್ನು ವಿದ್ಯಾಮಂತ್ರಿಗಳಾದ ಹೆಚ್‌. ವಿಶ್ವನಾಥ್‌ರವರು ಉದ್ಭಾಟಿಸಿದರು. 
ಅಧ್ಯಕ್ಷತೆಯನ್ನು ಬರುಗೂರು ರಾಮಚಂದ್ರಪ್ಪನವರು ವಹಿಸಿದ್ದರು. ಆಶಯ ಭಾಷಣವನ್ನು 
ಕಿ.ರಂ. ನಾಗರಾಜ್‌ರವರು ಮಂಡಿಸಿದರು. ಕವಿ ಮತ್ತು ಪಾಸ ಡಾಟ ಸಿದ್ದಲಿಂಗಯ್ಯ ನವರು 


ಮಾತಾಡಿದರು. 


ಇದೇ ಸಂದರ್ಭದಲ್ಲಿ ಪರಿಸರತಜ್ಞ ಸರಾದ ಎ.ಎನ್‌. ಎಲ್ಲಪ್ಪರೆಡ್ಡಿ, ಪ್ರಸಿದ್ಧ ಪತ್ರಕರ್ತರಾದ 
ಮೈಸೂರುಮ ುಠ, ಹೆಸರಾಂತ ಕಿವಿತಜ ರಾದ ಡಾ! ಮಹದೇವಯ್ಯ, ಸಾವಿರಾರು ಹೆಣ್ಣು 
ಮಕ್ಕಳ ನ ನಾಲಿಗೆಯ ಮೇಲೆ ನಲಿದಾಡುವ ಸುಮಂಗಲಿ ಸೇವಾಶ್ರಮದ ಸುಶೀಲಮ್ಮ, ರೇಷ್ಮೆ 
ಕೃಷಿಗೆ ಹೆ ಾಇಸನೋಟವನ್ನು ಕೊಟ್ಟಿರುವ ಪ್ರಗತಿಪರ ರೈತರಾದ ಎಂ. ನಂಜಪ್ಪ ರೆಡ್ಡಿ ಹಾಗೂ 
ರಂಗಭೂಮಿಗೆ ಹೊಸ ಅರ್ಥಗಳನ್ನು ತಂದುಕೊಟ್ಟ ನಟ ಹಾಗೂ ರಂಗನಿರ್ದೇಶಕ ಬಿ. ವಿ 
ಕಾರಂತರನ್ನು ಹಾಗೂ ಕವಿಗಳಾದ ವೀ. ಚಿಕ್ಕವೀರಯ್ಯನವರನ್ನು ಸಾಂಕೇತಿಕವಾಗಿ 
ಸನ್ಮಾನಿಸಲಾಯಿತು. 


ಮಧ್ಯಾಹ್ನ “ಸಮಕಾಲೀನ ಸಾಂಸ್ಕೃತಿಕ ಬಿಕ್ಕಟ್ಟುಗಳು' ಈ ವಿಷಯದ ಬಗ್ಗೆ 
ಡಾಟ ಕೆ. ಮರುಳಸಿದ್ದಪ್ಪ, ಡಾ!!! ಎಸ್‌. ಚಂದ್ರಶೇಖರ್‌, ಡಾ।।! ನಟರಾಜ ಹುಳಿಯಾರ್‌, 
ಪ್ರೊ. ಎನ್‌. ಎಸ್‌. "ಅಶೋಕ್‌, ರಂಜಾನ್‌ದುರ್ಗಾ ಮುಂತಾದವರು ಮಾತಾಡಿದರು. 
ಇದೇ ಸಂದರ್ಭದಲ್ಲಿ ಲೇಖಕ ಮೊಳಕಾಲ್ಮೂ ರು ಶ್ರೀನಿವಾಸ ಮೂರ್ತಿಯವರ ಮಗಳು 
ಕುಮಾರಿ ನಿವೇದಿತಾ "ಅಂಗೂಲಿ ಮಾಲಾ'ದ ಕ್ಟ ಭಾಗಗಳನ್ನು ಏಕ ಪಾತಾ ವಿಭಿನಯದಲ್ಲಿ 
ಅದ್ಭುತವಾಗಿ ನಟಿ ಸಿದರು. 


ಸಂಜೆಯ ಕವಿಗೋಷ್ಠಿಯಲ್ಲಿ ಹಿರಿಯ ಕವಿಗಳಾದ ಜಿ. ಎಸ್‌ - ಶಿವರುದ್ರಪ್ಪ, 
ಅರವಿಂದ ನಾಡಕರ್ಣಿ ಹೆಚ್‌. ಎಸ್‌. ವೆಂಕಟೇಶಮೂರ್ತಿ ಪ್ರಸನ್ನ, ಅಗ್ರಹಾರ ಕೃಷ್ಣಮೂರ್ತಿ 
ಅವರ ಜೊತೆಗೆ ಸುಮಾರು ಮೂವತ್ರೆದು ಮಂದಿ ಕವಿಗಳು ಭಾಗವಹಿಸಿ ತಮ್ಮ ಕವನಗಳನ್ನು 
ಓದಿದರು. ಪ ಸಂದರ್ಭದಲ್ಲಿ me ಸಹಕರಿಸಿದ ಹಿರಿಯ ಜ್‌ ಬಿ.ಸಿ. 
ರಾಮಚಂದ್ರ ಶರ್ಮ, ಮಾಜಿ ಲೋಕ ಸಭಾಸದಸ್ಯರಾದ ಸಿ. ನಾರಾಯಣ ಸ್ವಾಮಿ, ಲೇಖಕ 
ಮತ್ತು ಕೈಗಾರಿಕೋದ್ಯಮಿ ಡಿ. ಕೆ. ಚೌಟಾ, ಕನ್ನಡ ಮತ್ತು ಸಂಸ್ಕ ಸತಿ ಇಲಾಖೆಯ A 
೬ ಚೂ ಆತಿ ೇಯರಾದ (ಟಖ: ರಡ್ಡಿ, ಪುಟ್ಟೇನಹಳ್ಳಿಯ ಗೆಳೆಯ 
ಅಶ್ವತ್ಥನಾರಾಯಣ, ಜರಗನಹಳ್ಳಿ. ಶಿವಶಂಕರ್‌ರವರ ಬಳಗ, ಚರಿತಮ್‌ ಉತ್ತನೂರು 
ರಾಜಮ ನವರ ಕುಟುಂಬ ಸಹಕರಿಸಿದ್ದಾರೆ. ಕಪ್ಪಣ್ಣ ಜಿ. ಶ್ರೀನಿವಾಸ್‌ರವರು ಸಾಂಸ್ಕೃತಿಕ 
ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಗೊಳಿಸಿದ್ದರು. ಜರಗನಹಳ್ಳಿ ಶಿವಶಂಕರ್‌ರವರು ಕಾರ್ಯಕ್ರಮ 
ನಿರೂಪಿಸಿದರು. ಗಯ ಕಾರ್ಯಕ್ರಮದಲ್ಲಿ ಬಂದು ಗದ ಗೆಳೆಯ ಗೆಳತಿಯರಿಗೆಲ್ಲ 
ಶೂದ್ರ ಖುಣಿಯಾಗಿದೆ. ಬಹಳಷು ಬ್ರ ಮಂದಿಗೆ ತಿಳಿಸ ಸಲಾಗಲಿಲ್ಲ ಅದಕ್ಕೆ ವಿಷಾದಿಸುತ್ತೇವೆ. 


ತ್ರಾ 


ಸಂಹಾದಕ ಬಳಗ 


(79) 


ಹೆರಿಗೆಗೆ ಮೊದಲಿನ ಪತ್ತೆ ಮಾಡುವ ತಂತ್ರ 


(ಬಂಧ ಮತ್ತು ದುರ್ಬಳಕೆಯ ತಡೆ) ಕಾಯಿದೆ 1994. 


ವೈದ್ಯರೇ ಮತ್ತು ತಂತ್ರಜ್ಞರೇ ಗಮನಿಸಿ, 


1 * 


* ೫% ೫ ೫೬ 


ಗರ್ಭದಲ್ಲಿನ ಮಗುವಿನ (ಭ್ರೂಣ) ಲಿಂಗವನ್ನು ನಿರ್ಧರಿಸಲು ಅಲ್ಟ್ರಾನೊಸೋಗ್ಯಫಿ, 
ಅಮ್ಮಿಯೊನೆಂಟಿಸಿಸ್‌ ಇತ್ಯಾದಿಯಂತಹ ಹೆರಿಗೆಗೆ ಮೊದಲಿನ ಪತ್ತೆಯು ತಂತ್ರಗಳನ್ನು 
ಬಳಸುವುದು 1ನೇ ಜನವರಿ 1996 ರಿಂದ ನ್ಯಾಯಬಾಹಿರವಾಗಿರುತ್ತದೆ.' | 
ಗರ್ಭದಲ್ಲಿರುವ ಭ್ರೂಣದ ಲಿಂಗವನ್ನು ಗುರುತಿಸಲು ಯಾರಿಗಾದರೂ ಹೆರಿಗೆಗೆ 

ಮೊದಲು ಪತ್ತೆ ಕಾರ್ಯ ನಡೆಸುವುದು ಕೂಡ ನ್ಯಾಯಬಾಹಿರವಾಗಿರುತ್ತದೆ. . 

ಕೆಳಕಂಡ ಯಾವುದೇ ವ್ಯತಿರಿಕ್ತ ಸಂದರ್ಭಗಳಲ್ಲಿ ಮತ್ತು : ಅಧಿನಿಯಮದಲ್ಲಿ 
ನಿಗದಿಪಡಿಸಿರುವ ಷರತ್ತುಗಳನ್ನು ಈಡೇರಿಸುವುದಕ್ಕೆ ಒಳಪಟ್ಟು ಅಂತಹ ವ್ಯತಿರಿಕ್ತ 
ತಂತ್ರಗಳನ್ನು ಉಪಯೋಗಿಸಲು ಅವಕಾಶ ಕೊಡಲಾಗುವುದು. 


'ಕ್ರೊಮೊಸೋಮಲ್‌ ಅಬಾನಾರ್ಮಲಿಟೀಸ್‌ : ಜಿನಿಟಿಕ್‌ ಮೆಟಬಾಲಿಕೆ ಡಿಸೀಸಸ್‌ 


ಸೆಕ್ಸ್‌ಲಿಂಕ್ಸ್‌ ಜನಿಟಿಕ್‌ ಡಿಸೀಸಸ್‌ : ಕಾಂಜಿನಿಟಲ್‌ ಅನಾಮಲೀಸ್‌ 


ಹಿಮೊಗ್ಗೊಬಿನೊಪಥೀಸ್‌. 

ದಯವಿಟ್ಟು ಸದರಿ ಅಧಿನಿಯಮ ಮತ್ತು ನಿಯಮಗಳ ಬಗ್ಗೆ ಸ್ವತಃ ಅರಿವು ಮಾಡಿಕೊಳ್ಳಿ 
ಮತ್ತು ಸರ್ಕಾರ ಅಥವಾ ಖಾಸಗಿ ನಿಮ್ಮ ಸಂಸ್ಥೆಯನ್ನು ನೊಂದಾಯಿಸಿಕೊಳ್ಳಿ. 
ಅಧಿನಿಯಮದಡಿಯಲ್ಲಿ ನಿಗದಿಪಡಿಸಿರುವ ಷರತ್ತುಗಳನ್ನು ಹೆರಿಗೆಗೆ ಮೊದಲು ಪತ್ತೆ 
ಕಾರ್ಯ ಬಳಸಿಕೊಂಡಲ್ಲಿ ಅದನ್ನು ಅಪರಾಧವೆಂದು ಪರಿಗಣಿಸಿ ಮೊದಲ ಅಪರಾಧಕ್ಕೆ 
ರೂ. 1000-00 ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು. 2ನೇಯ 
ಸಲ ಈ ಕಾನೂನನ್ನು ಉಲ್ಲಂಘಿಸಿದಲ್ಲಿ ರೂ. 50,000-00 ದಂಡ ಮತ್ತು 5 ವರ್ಷ 
ಜೈಲು ಶಿಕ್ಷೆ ವಿಧಿಸಲಾಗುವುದು. ಕೆಲವೊಂದು ಸೇವಾ ಸೌಲಭ್ಯಕ್ಕೆ ಒಪ್ಪಿಗೆ ನೀಡಿದಂತೆ 
ಅಂಥವರಿಗೆ ಹೆರಿಗೆಗೆ ಮೊದಲು ಪತ್ತೆ ಕಾರ್ಯ ಒತ್ತಾಯಪಡಿಸಿದಲ್ಲಿ ಅದು ನಿಯಮ 
ಉಲ್ಲಂಘನೆ ಎಂದು ಪರಿಗಣಿಸಿ ಅಂಥ ಆಡಳಿತ ಮಂಡಲಿಗಳು ಅಥವಾ ಸಿಬ್ಬಂದಿ 
ವರ್ಗದವರು ಶಿಕ್ಷೆಗೆ ಅರ್ಹರು. 


ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚುವರಿ ನಿರ್ದೇಶಕರು (ಕುಟುಂಬಕಲ್ಮಾಣ) ಆರೋಗ್ಯ 
ಇಲಾಖೆ, ಅನಂದರಾವ್‌ ವೃತ್ತ, ಬೆಂಗಳೂರು - 560 009. 


ಭ್ರೂಣದ ಲಿಂಗ ಪರೀಕ್ಷೆ ಕಾನೂನು ಬಾಹಿರ. 


- ಕರ್ನಾಟಕ ವಾರ್ತೆ 


ಶೋಷಿತರ, ದೀನದಲಿತರ ಬಾಳಿಗೆ ಬೆಳಕು 
ನೀಡಿದ ಭಾಗ್ಯಜ್ಯೋತಿ 


ಭಾರತ ರತ್ನ ಸಂವಿಧಾನ ಶಿಲ್ಪಿ 
ಡಾ. ಅಂಬೇಡ್ಕರ್‌ 


ಡಾ: ಬಿ.ಆರ್‌.ಅಂಬೇಡ್ಕರ್‌, ಶೋಷಿತ ಜನರ ಪ್ರಗತಿ ಮತ್ತು ಉಜ್ಜಲ ಭವಿಷ್ಯಕ್ಕೆ 


' ಹಂಬಲಿಸಿದ ದೂರದ. ೈಷ್ಟಿಯ ಹರಿಕಾರ, ಅವರ ವಿದ್ವತ್ತು ಅಪ್ರತಿಮವಾದದ್ದು. ಮುಂಬಯಿ 
ವಿಶ್ವವಿದ್ಯಾ ಲಯದಿಂದ ಬಿ.ಎ.ಪದವಿ, ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾ ಲಯದಿಂದ 
| ಪಿ.ಎಚ್‌ ಡಿ ಪದವಿ, ಲಂಡನ್ನಿನಲ್ಲಿ ಕಾನೂನು ಪದವಿ ಇವುಗಳು ಅಂಬೇಡ್ಕರ್‌ರವರ ವಿದ್ವತ್ತಿಗೆ 
ಸಾಕ್ಷಿ. ದೀನದಲಿತರು ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕಾದರೆ 
ಅವರಿಗೆ ಒಳ್ಳೆಯ ಶಿಕ್ಷಣ ನೀಡುವುದೇ ಉತ್ತಮ ಉಪಾಯವೆಂದು ಮನಗಂಡು ಜನತಾ 
ಶಿಕ್ಷಣ ಸಂಸ್ಥೆ ಸೈಯ ಆರಂಭ. ಮುಂಬಯಿಯಲ್ಲಿ ಸಿದ್ಧಾರ್ಥ ಕಾಲೇಜ್‌ ಸ್ಥಾಪನೆ. ಸಂವಿಧಾನ 
ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಡಾ: ಅಂಬೇಡ್ಕರ್‌ರವರು, ಜಾತಿ ಮತ, ಪಂಥದ 
ಪರಿಗಣನೆಯಿಲ್ಲದೆ ಸರ್ವರಿಗೂ "ಸಮಾನ ನ್ಯಾಯ, ಸಮಾನತೆ ಮತ್ತು ಸಹಬಾಳ್ವೆಯ 
ಮಾರ್ಗದರ್ಶಿ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ದೇಶಕ್ಕೆ ಜ್ಯಾತ್ಕಾತೀತದ 
ಬಲವಾದ ಹಂದರ ನಿರ್ಮಾಣದ ಮಾರ್ಗಪ್ರವರ್ತಕರೆನಿಸಿದರು. 


ಸಮಾಜ ಕಲ್ಮಾಣಕ್ಕಾಗಿ ಸರ್ಕಾರದ ಯೋಜನೆಗಳು : 


ಸ ವಿವಿಧ ಅಭಿವ ದ್ಧಿ ಇಲಾಖೆಗಳ ಮೂಲಕ ಪ.ಜಾ.: ಪ.ಪಂಗಡದವರ ಅಭಿವೃ ದ್ದಿಗೆ 
ವಿವಿಧ ಯೋಜನೆಗಳ ಜಾರಿಗಾಗಿ ವಿಶೇಷ ತ ತ ಅಡಿ 442 69 
ಕೋಟಿ: ರೂ.ಗಳ ಅನುದಾನ ಪೂರೈಕೆ. 


ಸೆ ಪ.ಜಾ : ಪ. ಪಂಗಡಗಳ ಕಾನೂನು ಪದವೀಧರರಿಗೆ ನ್ಯಾಯಾಡಳಿತದಲ್ಲಿ ತರಬೇತಿ 
ಮತ್ತು 4 ವರ್ಷಗಳವರೆಗೂ ಅಭ್ಯರ್ಥಿಗಳಿಗೆ ಸ್ಕ್ಪೈಪಂಡ್‌ ಸೌಲಭ್ಯ. ಅದಕ್ಕಾಗಿ ಈಗಿರುವ 
100 ಅಭ್ಯರ್ಥಿಗಳ ಸಂಖ್ಯೆಯನ್ನು 200ಕ್ಕೆ ಹೆಚ್ಚಳ. 

AN ನಿರುದ್ಯೋಗಿ ಯುವಜನಾಂಗಕ್ಕೆ ಎಲೆಕ್ಟ್ರಾನಿಕ್ಸ್‌, ಕಂಪ್ಯೂಟರ್‌ ಮತ್ತಿತರ ವೃತ್ತಿಕ್ತೆ 
ತರಬೇತಿ ನೀಡಲು ನವಚೇತನ ಯೋಜನೆ. 

೬... ಅಂಬೇಡ್ಕರ್‌ ವಸತಿ ಯೋಜನೆಯಡಿ "ಆಶ್ರಯ' ಮನೆಗಳ ನಿರ್ಮಾಣಕ್ಕೆ ಪ್ರತಿ ಮನೆಗೆ 
ರೂ.10,000-00 ದನ ಸಹಾಯ. 

* ಗಂಗಾ ಕಲ್ಕಾಣ' ಯೋಜನೆಯಡಿ ಪ.ಜಾ : ಪ. ಪಂಗಡದವರ ಜಮೀನುಗಳಿಗೆ 
ನೀರಾವರಿ ಸೌಲಭ್ಯ ಕಲ್ಪಿಸಲು 4.85 ಕೋಟಿ ರೂ.ಗಳ ಅನುದಾನ. 
ಬೆಂಗಳೂರಿನಲ್ಲಿ ಸರ್ಕಾರಿ ನಿರ್ಮಿಸಿರುವ ಡಾ.ಬಿ.ಆರ್‌. ಅಂಬೇಡ್ಕರ್‌ ಭವನದ 
ಉದ್ಭಾಟನೆಯನ್ನು ದಿನಾಂಕ : 14-4-2000 ದಂದು ಸನ್ಮಾನ್ಯ ಲೋಕಸಭಾಧ್ಯಕ್ಷರಾದ 

"ಶ್ರೀ. ಜಿ. ಎಂ. ಸಿ. ಬಾಲಯೋಗಿ ನೆರವೇರಿಸಿದ್ದಾರೆ. 


ೇತ್ರಗಳಲ್ಲಿ 


- ಕರ್ನಾಟಕ ವಾರ್ತೆ 


L/ NP / (೧11೪ / 72, No. M (2) PRB 211/ 73-74 


“ಹುಡುಕಿಟ್ಟು ಕೊಳ್ಳೋಣ. ಇಷ್ಟೊಂದು ಬೆಳ 
ಕಿದ್ದೂ ಬಂತು ಕತ್ತಲು ಹೇಗೆ ? 

ಇರುವ ಬೆಳಕನ್ನೆ ಹೀಗೆ ಕತ್ತಲು 

ಮಾಡಿ, ಮಾತು - ಕೃತಿಗಳ ನಡುವೆ 


ಬದುಕು-ಬರೆಹದ ನಡುವೆ, ಕನಸು-ನನ 
ಸಿನ ನಡುವೆ ತೂರಿಸುವ ವಿಕೃತಿ 
ಯನ್ನೆದುರಿಸಲು ಸಾಕು ಒಂದೇ ಒಂದು 
ವಾಗರ್ಥ ಚಂದ್ರಣ ಪ್ರಣತಿ 


- ಜಿ. ಎಸ್‌. ಶಿವರುದ್ರಪ್ಪ 
(ಜಿ. ಎಸ್‌. ಎಸ್‌.ರವರ ಹೊಸ ಸಂಕಲನ "ವ್ಯಕ್ತಮಧ್ಯ'ದಿಂದ) 


"ಶೂದ್ರ' ಇರುವುದು ಸಮಕಾಲೀನ ಬದುಕಿನ ಸಂವಾದಕ್ಕಾಗಿ 


ನಾವು ನೀವು ಮಾತಾಡುವ ಮತ್ತು ಚರ್ಚಿಸುವ ದ್ವನಿಗಾಗಿ "ಶೂದ್ರ'ವನ್ನು ಬಳಸಿಕೊಳ್ಳಿ. 
ಹಾಗೆಯೇ ನಮ್ಮ ನಿಮ್ಮ ನಡುವಿನ ಗುಮಾನಿಗಳು ತಿಳಿಯಾಗಲು ಉಪಯೋಗಿಸಿ. 
ಸಾಧ್ಯವಾದರೆ ಚಂದಾದಾರರಾಗಿ, ನಿಮ್ಮ ಗೆಳೆಯ ಗೆಳತಿಯನ್ನು ಚಂದಾದಾರರಾಗಲು 
ತಿಳಿಸಿ. 


ವಾರ್ಷಿಕ ಚಂದಾ 1 200-00 ರೂ 
ಎರಡು ವರ್ಷಕ್ಕೆ 400-00 ರೂ 
ನಾಲ್ಕು ವರ್ಷಕ್ಕೆ 750-00 ರೂ 
ಹತ್ತು ವರ್ಷಕ್ಕೆ ; 1500-00 ರೂ 
ಅಜೀವ ಚಂದಾ 2500-00 ರೂ 


ಪ್ರಕಾಶಕರು ಮತ್ತು ಸಂಪಾದಕರು : ಎಂ ಶ್ರೀನಿವಾಸ್‌ (ಶೂದ್ರ ಶ್ರೀನಿವಾಸ್‌) 
ವಿಳಾಸ : ನಂ. 573, “ಕೋಟೆ ಮನೆ' 17ನೇ ಕ್ರಾಸ್‌, 

ಇಸ್ರೋ ಬಡಾವಣೆ, ಬೆಂಗಳೂರು - 560 078 
ದೂರವಾಣಿ : 6663337 


